KA/ BG-GPO/2515/\WPP-47 / 2009-2011 






ಸಂಪುಟ ೧೪೫ 


ಅಧಿಕೃತವಾಗಿ ಪ್ರಕಟಿಸಲಾದುದು 





ಬೆಂಗಳೂರು, ಗುರುವಾರ, ಏಪ್ರಿಲ್‌ ೧೫, ೨೦೧೦ (ಚೈತ್ರ ೨೫, ಶಕ ವರ್ಷ ೧೯೩೨) ಸಂಚಿಕೆ ೧೫ 


ಭಾಗ - ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 


ವಿಷಯ: 


ಉಲ್ಲೇಖ: 


ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರವರ ಕಚೇರಿ, ಕೊಪ್ಪಳ 
ಅಧಿಸೂಚನೆ ಸಂಖ್ಯೆ.ಎಡಿಎಮ್‌-01/2010, ದಿನಾಂಕ: 27ನೇ ಮಾರ್ಚ್‌ 2010 
ಶೀಘ್ರಲಿಪಿಗಾರರು/ಬೆರಳಚ್ಚುಗಾರರು /ಬೆರಳಚ್ಚು-ನಕಲುಗಾರರು (ಬ್ಯಾಕ್‌ ಲಾಗ್‌ ಹುದ್ದೆ) / ಜಾರಿಕಾರರ / 
ಜವಾನರ ಅಭ್ಯರ್ಥಿಗಳ ನೇಮಕಾತಿ ಬಗ್ಗೆ. 
(1) ಮಾನ್ಯ ಕರ್ನಾಟಕ ಉಚ್ಛ ನ್ಯಾಯಾಲಯದ ಪತ್ರ ಸಂಖ್ಯೆ ಎಲ್‌ಸಿಎ ॥ 205/2004 ದಿನಾಂಕ: 
17-6-2009. 
(2) ಅಧಿಸೂಚನೆ ಸಂಖ್ಯೆ: ಎಡಿಎಮ್‌: 01/2009, ದಿನಾ೦ಕ: 17-08-2009. 
(3) ಅಧಿಸೂಚನೆ ಕಛೇರಿ ವರದಿ ದಿನಾಂಕ: 14-08-2009. 
(4) ಮಾನ್ಯ ಕರ್ನಾಟಕ ಉಚ್ಛ ನ್ಯಾಯಾಲಯದ ಪತ್ರ ಸಂಖ್ಯೆ: ಎಲ್‌ಸಿಎ | / 220/1996, ದಿನಾಂಕ: 
26-11-2009. 
(5) ಅಧಿಸೂಚನೆ ಪತ್ರ ಸಂಖ್ಯೆ: ಮಾನ್ಯ ಕರ್ನಾಟಕ ಉಚ್ಛ ನ್ಯಾಯಾಲಯದ ಪತ್ರ ಸಂಖ್ಯೆ: ಎಲ್‌ಸಿಎ | / 
220/1996, ದಿನಾ೦ಕ 8-03-2010. 
(6) ಅಧಿಸೂಚನೆ ಕಛೇರಿ ವರದಿ ದಿನಾಂಕ: 24-03-2010. 
(7) ಮಾನ್ಯ ಕರ್ನಾಟಕ ಉಚ್ಛ ನ್ಯಾಯಾಲಯದ ಪತ್ರ ಸಂಖ್ಯೆಃ ಎಲ್‌ಸಿಎ ॥/ 164/2009, ದಿನಾ೦ಕ: 
18-3-2010, 
(8) ಅಧಿಸೂಚನೆ ಕಛೇರಿ ವರದಿ ದಿನಾಂಕ: 26-03-2010. 


ಮೇಲ್ಕಂಡ ಅಧಿಸೂಚನೆ ಅನ್ವಯ ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ಘಟಕದ ಅಧೀನ ನ್ಯಾಯಾಲಯಗಳಲ್ಲಿ ಖಾಲಿ 
ಇರುವ ಶೀಘ್ರಲಿಪಿಗಾರರು (1 ಹುದ್ದೆ) /ಬೆರಳಚ್ಚುಗಾರರು (2 ಹುದ್ದೆ). ಬೆರಳಚ್ಚು-ನಕಲುಗಾರರ (1 ಹುದ್ದೆಗೆ) ಮತ್ತು ಜಾರಿಕಾರ 


(3 ಹುದ್ದೆ) ಮತ್ತು 


ಜವಾನರ (2 ಹುದ್ದೆ) ಮತ್ತು ಭರ್ತಿಯಾಗದೆ ಉಳಿದಿರುವ ಬ್ಯಾಕ್‌ ಲಾಗ್‌ ಹುದ್ದೆಯಾದ ಬೆರಳಚ್ಚು- 


ನಕಲುಗಾರರ (1 ಹುದ್ದೆಗೆ) ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ನಿಗದಿಪಡಿಸಿದ ಅರ್ಜಿ ನಮೂನೆಯ ಬೆರಳಚ್ಚು 
ಪ್ರತಿ / ಗಣಕೀಕೃತ ಪ್ರತಿಯಲ್ಲಿಯೇ ಅಭ್ಯರ್ಥಿಗಳು ತಮ್ಮ ಸ್ವಂತ ಕೈಬರಹದಿಂದ ಎಲ್ಲಾ ಅಂಕಣಗಳನ್ನು ಜಾಗರೂಕತೆಯಿಂದ 
ಭರ್ತಿ ಮಾಡಿ ದಿನಾಂಕ: 28-04-2010 ರಂದು ಮಧ್ಯಾಹ್ನ 1-30 ಗಂಟೆಯೊಳಗೆ ಈ ಕಛೇರಿಗೆ ಸಲ್ಲಿಸತಕ್ಕದ್ದು. 


(೧೩೯೩ ) 


೧೩೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ಭಾಗ - ೫ 





ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕ: 28-04-2010 ಮಧ್ಯಾಹ್ನ 1-30 ಗಂಟೆ 
ಹುದ್ದೆಯ ಪದ ನಾಮ : ಶೀಘ್ರಲಿಪಿಗಾರ 
ಖಾಲಿ ಹುದ್ದೆಗಳ ಸಂಖ್ಯೆ: 01 
ವೇತನ ಶ್ರೇಣಿ: 7250-175-7800-200-8600-225-9500-250-10500-300-12300-350-13350. ಹಾಗೂ 
ಲಭ್ಯವಿರುವ ಇತರೆ ಭತ್ಯಗಳು. 
ಹುದ್ದೆಗಳ ವರ್ಗೀಕರಣ: 














ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ. ಕ.ಮಾ.ಅ. | ಯೋ.ಅ. ಒಟ್ಟು 
ಪ್ರವರ್ಗ- । 01 01 
ಒಟ್ಟು 01 01 





























ಶೈಕ್ಷಣಿಕ ವಿದ್ಯಾರ್ಹತೆ 

1 ಎಸ್‌ಎಸ್‌ಎಲ್‌ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರತಕ್ಕದ್ದು. 

2) ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ವತಿಯಿಂದ ನಡೆಸುವ ಹಿರಿಯ ದರ್ಜೆ (56110: r೩dೇ) ಕನ್ನಡ ಮತ್ತು 
ಅಂಗ್ಲ ಭಾಷೆಗಳ ಬೆರಳಚ್ಚು ವಿಷಯಗಳಲ್ಲಿ ತೇರ್ಗಡೆ ಹೊಂದಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ. 

3) ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ವತಿಯಿಂದ ನಡೆಸುವ ಹಿರಿಯ ದರ್ಜೆ (56110 ಅ1866) ಕನ್ನಡ ಮತ್ತು 
ಅಂಗ್ಲ ಭಾಷೆಗಳ ಶೀಘ್ರಲಿಪಿ ವಿಷಯಗಳಲ್ಲಿ ತೇರ್ಗಡೆ ಹೊಂದಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ. 

ಅರ್ಹತಾ ಪರೀಕ್ಷೆ: 

ಒಂದು ನಿಮಿಷಕ್ಕೆ 120 ಶಬ್ಧಗಳಂತೆ 5 ನಿಮಿಷಗಳ ಅವಧಿಯ ಉಕ್ತಲೇಖನ ಮತ್ತು ಅದನ್ನು ಲಿಪ್ಯಂತರ ಮೂಡಲು 45 

ನಿಮಿಷಗಳ ಅವಧಿ (ಗರಿಷ್ಟ 100 ಅಂಕಗಳ ಪರೀಕ್ಷೆಯಲ್ಲಿ ಕನಿಷ್ಟ 50 ಅಂಕಗಳನ್ನು ಪಡೆಯಬೇಕಾಗಿರುತ್ತದೆ. 

(2) ಹುದ್ದೆಯ ಪದನಾಮ: ಬೆರಳಚ್ಚುಗಾರರು 

ಖಾಲಿ ಹುದ್ದೆಗಳ ಸಂಖ್ಯೆ: 02 
ವೇತನ ಶ್ರೇಣಿ: 5800-100-6000-125-6500-150-7100-175-7800-200-8600-225-9500-250-10500. 

ಹುದ್ದೆಗಳ ವರ್ಗೀಕರಣ: 

















ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ | ಮಾ.ಸೈ. | ಕ.ಮಾ.ಅ. | ಯೋ. ಒಟ್ಟು 

ಅ) ಪ-2(ಎ) 01 01 
ಆ) ಸಾ.ಅ. (GM) 01 0] 
ಒಟ್ಟು 01 01 02 





























ಶೈಕ್ಷಣಿಕ ವಿದ್ಯಾರ್ಹತೆ 

1) ಎಸ್‌ಎಸ್‌ಎಲ್‌ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರತಕ್ಕದ್ದು. 

2) ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ವತಿಯಿಂದ ನಡೆಸುವ ಕನ್ನಡ ಹಾಗೂ ಆಂಗ್ಲ ಬೆರಳಚ್ಚು ಕಿರಿಯ ದರ್ಜೆ ಮತ್ತು 
ಹಿರಿಯ ದರ್ಜೆ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರತಕ್ಕದ್ದು. ಅಥವಾ ಕರ್ನಾಟಕ ತಾಂತ್ರಿಕ ಪರೀಕ್ಷಾ 
ಮಂಡಳಿಯ ನಡೆಸುವ ಸೆಕ್ರೆಟರಿಯಲ್‌ ಪ್ರಾಕ್ಟಿಸ್‌ ಪಠ್ಯಕ್ರಮದ ಡಿಪ್ಲೊಮಾ ಪದವಿಯೊಂದಿಗೆ ಕನ್ನಡ ಮತ್ತು ಅಂಗ್ಲ ಭಾಷೆಗಳ 
ಬೆರಳಚ್ಚು ವಿಷಯಗಳನ್ನು ಐಚ್ಛಿಕ ವಿಷಯಗಳನ್ನಾಗಿ ಹೊಂದಿರಬೇಕು. 

ಅರ್ಹತಾ ಪರೀಕ್ಷೆ: 

ಅಭ್ಯರ್ಥಿಗೆ 15 ನಿಮಿಷಗಳ ಅವಧಿಯಂತೆ ಎರಡೂ ಭಾಷೆಗಳಲ್ಲಿ ಬೆರಳಚ್ಚು ಮಾಡಲು ಉಕ್ತ ಲೇಖನ ನೀಡಲಾಗುವುದು. 

(3) ಹುದ್ದೆಯ ಪದನಾಮ : ಬೆರಳಚ್ಚು -ನಕಲುಗಾರರು (ಬ್ಯಾಕ್‌ ಲಾಗ್‌ 1 ಹುದ್ದೆ) 

ಖಾಲಿ ಹುದ್ದೆಗಳ ಸಂಖ್ಯೆಃ 02 
ವೇತನ ಶ್ರೇಣಿ: . 5800-100-6000-125-6500-150-7100-175-7800-200-8600-225-9500-250-10500. 
ಹುದ್ದೆಗಳ ವರ್ಗೀಕರಣ: 


ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ | ಮಾ.ಸೈ. | ಕ.ಮಾ.ಅ. | ಯೋ.ಅ. ಒಟ್ಟು 
ಪರಿಶಿಷ್ಟ ಜಾತಿ 01 01 
(ಎಸ್‌.ಸಿ) (ಬ್ಯಾಕ್‌ ಲಾಗ್‌ ಹುದ್ದೆ 






































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ೧೩೯೫ 











ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ | ಮಾ.ಸೈ. | ಕ.ಮಾ.ಅ. | ಯೋ.ಅ. ಒಟ್ಟು 
ಸಾಮಾನ್ಯ ವರ್ಗ 01 01 
(G.M.) 
ಒಟ್ಟು 02 02 





























ಶೈಕ್ಷಣಿಕ ವಿದ್ಯಾರ್ಹತೆ 

1) ಎಸ್‌ಎಸ್‌ಎಲ್‌ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರತಕ್ಕದ್ದು. 

2) ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮ೦ಡಳಿವತಿಯಿ೦ದ ನಡೆಸುವ ಕನ್ನಡ ಹಾಗೂ ಅಂಗ್ಲ ಭಾಷೆಗಳ ಬೆರಳಚ್ಚು ಕಿರಿಯ 
ದರ್ಜೆ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರತಕ್ಕದ್ದು. ಅಥವಾ ಕರ್ನಾಟಕ ತಾಂತ್ರಿಕ ಪರೀಕ್ಷಾ 
ಮಂಡಳಿಯ ನಡೆಸುವ ಸೆಕ್ರಟರಿಯಲ್‌ ಪ್ರಾಕ್ಟಿಸ್‌ ಪಠ್ಯಕ್ರಮದ ಡಿಪ್ಲೊಮಾ ಪದವಿಯೊಂದಿಗೆ ಕನ್ನಡ ಮತ್ತು ಅಂಗ್ಲ 
ಭಾಷೆಗಳ ಬೆರಳಚ್ಚು ವಿಷಯಗಳನ್ನು ಐಚ್ಛಿಕ ವಿಷಯಗಳನ್ನಾಗಿ ಹೊಂದಿರಬೇಕು. 

ಅರ್ಹತಾ ಪರೀಕ್ಷೆ: 
ಅಭ್ಯರ್ಥಿಗೆ 15 ನಿಮಿಷಗಳ ಅವಧಿಯಂತೆ ಎರಡೂ ಭಾಷೆಗಳಲ್ಲಿ ಬೆರಳಚ್ಚು ಮಾಡಲು ಉಕ್ತಲೇಖನ ನೀಡಲಾಗುವುದು. 
(4) ಹುದ್ದೆಯ ಪದನಾಮ : ಜಾರಿಕಾರರು 
ಖಾಲಿ ಹುದ್ದೆಗಳ ಸಂಖ್ಯೆ: 03 
ವೇತನ ಶ್ರೇಣಿ: 5200-100-6000-125-6500-150-7100-175-7800-200-8200. 
ಹುದ್ದೆಗಳ ವರ್ಗೀಕರಣ: 




















ಮೀಸಲಾತಿ ಇತರೆ ಮಹಿಳಾ | ಗ್ರಾಮೀಣ | ಮಾಸ್ಯೆ. | ಕಮಾ.ಅ. | ಯೋ.ಅ. | ಒಟ್ಟು 
ಪರಿಶಿಷ್ಟ ಜಾತಿ (ಎಸ್‌.ಸಿ) 01 01 
ಪ್ರವರ್ಗ ॥॥ (A) 01 01 
ಸಾಮಾನ್ಯ ವರ್ಗ (G.M.) 01 01 
ಒಟ್ಟು 01 01 01 03 





























ಶೈಕ್ಷಣಿಕ ವಿದ್ಯಾರ್ಹತೆ 
) ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್‌ಎಸ್‌ಎಲ್‌ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ 
ವಿದ್ಯಾರ್ಹತೆ. 
2) ಲೈಟ್‌ ಮೋಟರ್‌ ವೆಹಿಕಲ್‌ ಡೈವಿಂಗ್‌ ಲೈಸೆನ್ಸ್‌ನ್ನು ಹೊ೦ದಿದ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. 
(5) ಹುದ್ದೆಯ ಪದನಾಮ : ಜವಾನರು 
ಖಾಲಿ ಹುದ್ದೆಗಳ ಸಂಖ್ಯೆ: 02 
ವೇತನ ಶ್ರೇಣಿ: . 4800-100-6000-125-6500-150-7100-175-7275. 
ಹುದ್ದೆಗಳ ವರ್ಗೀಕರಣ: 

















ಮೀಸಲಾತಿ ಇತರೆ | ಮಹಿಳಾ | ಗ್ರಾಮೀಣ ಮಾ.ಸೈ. | ಕಮಾ.ಅ. | ಯೋ. ಒಟ್ಟು 
ಪ್ರವರ್ಗ ॥ (8) 01 01 
ಸಾಮಾನ್ಯ ವರ್ಗ (G.M.) 01 01 
ಒಟ್ಟು 02 02 





























ಶೈಕ್ಷಣಿಕ ವಿದ್ಯಾರ್ಹತೆ 

1) 7ನೇ ತರಗತಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ. 

2) ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. 
ಪಿಂಚಣಿ ಸೌಲಭ್ಯ: ಸರ್ಕಾರದ ಆದೇಶ ಸಂಖ್ಯೆಃ ಎಫ್‌ಡಿ(ಎಸ್‌ಪಿಎಲ್‌) 04 ಪಿಟಿಐ 2005, ದಿನಾಂಕ:31-03-2006 ರಂತೆ. 
ಆಯ್ಕೆ ವಿಧಾನ : 

ಕರ್ನಾಟಕ ಅಧೀನ ನ್ಯಾಯಾಲಯಗಳು (ಮಿನಿಸ್ಟಿಯಲ್‌ ಮತ್ತು ಇತರೆ ಹುದ್ದೆಗಳು) (ನೇಮಕಾತಿ) (ತಿದ್ದುಪಡಿ) 

ನಿಯಮಗಳು 2007ರ ಅನ್ವಯ ನೇರನೇಮಕಾತಿಯ ಮೂಲಕ ಆಯ್ಕೆ ಮಾಡಲಾಗುವುದು ಹಾಗೂ ಕಾಲಕಾಲಕ್ಕೆ 
ಚಾಲ್ತಿಯಲ್ಲಿರುವ ನಿಯಮಾನುಸಾರ ಆಯ್ಕೆ ಮಾಡಲಾಗುವುದು. 


೧೩೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ಭಾಗ - ೫ 





ಸ್ಪರ್ಧಾತ್ಮಕ ಪರೀಕ್ಷೆ: ಶೀಘ್ರಲಿಪಿಗಾರ, ಬೆರಳಚ್ಚುಗಾರ, ಬೆರಳಚ್ಚು-ನಕಲುಗಾರ ಹುದ್ದೆಗೆ ಅಭ್ಯರ್ಥಿಯನ್ನು ಸ್ಪರ್ಧಾತ್ಮಕ 
ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು. 











ಪರಿವೀಕ್ಷಣಾ ಅವಧಿ : ಆಯ್ಕೆಯಾದ ಅಭ್ಯರ್ಥಿಗಳನ್ನು ನೇಮಕಾತಿ ನಿಯಮಗಳಂತೆ 2 ವರ್ಷಗಳ ಕಾಲ ಪರಿವೀಕ್ಷಣಾ 

ಅವಧಿಯಲ್ಲಿಡಲಾಗುವುದು. 

ವಯೋವಿತಿ : 

1) ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಟ 18 ವರ್ಷ ವಯಸ್ಸನ್ನು 
ಪೂರೈಸಿರತಕ್ಕದ್ದು. 

2) ಗರಿಷ್ಟ ವಯೋಮಿತಿ : 

ಸಾಮಾನ್ಯ ವರ್ಗ 35 ವರ್ಷ 

2ಎ, 2ಬಿ, 3ಎ, 3ಬಿ, 38 ವರ್ಷ 

ಪ.ಜಾ / ಪಪಂ / ಪ್ರ- 1 40 ವರ್ಷ 














1) ಸರ್ಕಾರಿ ಸೇವೆಯಲ್ಲಿರುವವರಿಗೆ, ವಿಧವೆಯರಿಗೆ, ಮಾಜಿ ಸೈನಿಕರಿಗೆ ಹಾಗೂ ಅಂಗವಿಕಲರಿಗೆ ನಿಯಮಾನುಸಾರ 
ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು (ಈ ಬಗ್ಗೆ ಮೀಸಲಾತಿ ಕೋರಿದಲ್ಲಿ ಪ್ರಮಾಣಪತ್ರ ಸಲ್ಲಿಸಬೇಕು) 

2) ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್‌ಎಸ್‌ಎಲ್‌ಸಿ ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ / ವರ್ಗಾವಣೆ 
ಪ್ರಮಾಣ ಪತ್ರ / ಜನನ ದಿನಾಂಕವನ್ನು ತೋರಿಸುವ ಸುಂಚಿತ ದಾಖಲೆಯ ಉಧ್ಯೃತ ಭಾಗದ ಪ್ರತಿ ಸಲ್ಲಿಸಬೇಕು. 

3) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ-1, 2ಎ, 2ಬಿ, 3ಎ, 3ಬಿ, ಗಳ ಮೀಸಲಾತಿ ಪ್ರಮಾಣಪತ್ರಗಳು ಪ್ರಸ್ತುತ 
ಚಾಲ್ತಿಯಲ್ಲಿರುವ ನಮೂನೆಗಳಲ್ಲಿ ಪ್ರತಿ ಸಲ್ಲಿಸಬೇಕು.(ಮೀಸಲಾತಿ ಕೋರಿದಲ್ಲಿ) 

4) ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ-1 ಮತ್ತು 2 ರಲ್ಲಿ ಪ್ರತಿ ಸಲ್ಲಿಸಬೇಕು. (ಮೀಸಲಾತಿ ಕೋರಿದಲ್ಲಿ) 

5) ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳ ಮೀಸಲಾತಿಯನ್ನು ಕೋರುವ 
ಅಭ್ಯರ್ಥಿಗಳು 1ನೇ ತರಗತಿಯಿಂದ 10 ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ 
ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಮೊಹರಿನೊಂದಿಗೆ ಪ್ರಮಾಣ ಪತ್ರವನ್ನು 
ಪಡೆದಿರಬೇಕು(ಮೀಸಲಾತಿ ಕೋರಿದ್ದಲ್ಲಿ. 

6) ಶಾಲಾ / ಕಾಲೇಜಿನ ಮುಖ್ಯೋಪಾಧ್ಯಾಯರು / ಪ್ರಾಂಶುಪಾಲರಿಂದ ಪಡೆದ ಒಂದು ನಡತೆ ಪ್ರಮಾಣ ಪ 
ಸ್ಥಳೀಯ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ಪಡೆದ 6 ತಿಂಗಳ ಇತ್ತೀಚಿನ ಎರಡು ನಡತೆ ಪ್ರಮಾಣ ಪತ್ರಗಳ ಪ್ರತಿ ಸಲ್ಲಿ 

ಇತರೆ ಸೂಚನೆಗಳು : 

1) ಅಭ್ಯರ್ಥಿಯು ಈ ಅಧಿಸೂಚನೆಯಲ್ಲಿ ಲಗತ್ತಿಸಿದ ನಿಗದಿತ ಅರ್ಜಿ ನಮೂನೆಯಲ್ಲಿ ಬೆರಳಚ್ಚು ಮಾಡಿಸಿದ ಅಥವಾ 
ಗಣಕೀಕೃತ ಅರ್ಜಿಯನ್ನು ತನ್ನ ಕೈಬರವಣಿಗೆಯಲ್ಲಿ ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು. 

2) ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಹಾಕಲು ಬಯಸುವವರು ಆಯಾ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ನಿಗದಿತ ಅರ್ಜಿ 
ನಮೂನೆಗಳಲ್ಲಿ ಅರ್ಜಿ ಸಲ್ಲಿಸತಕ್ಕದ್ದು. 

3) ಅಭ್ಯರ್ಥಿಯು ಇತ್ತೀಚಿನ ಪಾಸ್‌ಪೋರ್ಟ್‌ ಸೈಜ್‌ ಪೋಟೋವನ್ನು ಅರ್ಜಿ ನಮೂನೆಯಲ್ಲಿ ತೋರಿಸಿರುವ ಜಾಗದಲ್ಲಿ 
ಅಂಟಿಸಿ ಅದರ ಮೇಲೆ ಸಹಿ ಮಾಡತಕ್ಕದ್ದು. 

4) ಅರ್ಜಿ ನಮೂನೆಯೊಂದಿಗೆ ಸಲ್ಲಿಸಬೇಕಾಗಿರುವ ಶೈಕ್ಷಣಿಕ ವಿದ್ಯಾರ್ಹತೆಯ ಅಂಕಪಟ್ಟಿಗಳನ್ನು ಹಾಗೂ ಇತರೆ ಪ್ರಮಾಣ 
ಪತ್ರಗಳನ್ನು ಸ್ವಯಂ ದೃಢೀಕರಿಸತಕ್ಕದ್ದು ಅರ್ಜಿಯೊಂದಿಗೆ ಮೂಲ ಪ್ರತಿಗಳನ್ನು ಲಗತ್ತಿಸುವ ಅವಶ್ಯಕತೆ ಇರುವುದಿಲ್ಲ. 
ಲಗತ್ತಿಸಿದ ಪ್ರಮಾಣಪತ್ರಗಳು ಅರ್ಜಿ ಸಲ್ಲಿಸುವ ದಿನಾಂಕದ ಒಳಗೆ ಪಡೆದಿರಬೇಕು. 

5) ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ತಮ್ಮ ನಡತೆ ಮತ್ತು ಶೀಲದ ಬಗ್ಗೆ ತಮ್ಮ ಸಂಬಂಧಿಯಲ್ಲದ ಸಮಾಜದ ಇಬ್ಬರು ಗಣ್ಯ 
ವ್ಯಕ್ತಿಗಳಿಂದ ಪಡೆದ ಎರಡು ಪ್ರಮಾಣ ಪತ್ರಗಳನ್ನು ಹಾಗೂ ಕೊನೆಯಲ್ಲಿ ವ್ಯಾಸಂಗ ಮಾಡಿದ ಶಾಲೆ/ವಿದ್ಯಾಲಯದಿಂದ 
ಪಡೆದ ಒಂದು ಪ್ರಮಾಣ ಪತ್ರವನ್ನು ಲಗತ್ತಿಸತಕ್ಕದ್ದು. 

6) ಶೀಘ್ರಲಿಪಿಗಾರ, ಬೆರಳಚ್ಚುಗಾರ ಮತ್ತು ಬೆರಳಚ್ಚು-ನಕಲುಗಾರ ಹುದ್ದೆಗಳ ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ 
ಅರ್ಹ ಅಭ್ಯರ್ಥಿಗಳಿಗೆ ಮಾತ್ರ 1:5 ರ ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆ ನೀಡಲಾಗುವುದು. 


ಹಾಗೂ 
ಬೇಕು. 


ತ್ರ 
ಸ 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ೧೩೯೭ 





7) 


8) 


9) 


2) 


3) 


4) 


5) 


6) 
7) 


8) 


1) 


2) 


3) 


4) 


ಜಾರಿಕಾರ ಹುದ್ದೆಯ ಅಭ್ಯರ್ಥಿಗಳಿಗೆ ಗರಿಷ್ಟ ಅಂಕ ಆಧಾರದ ಅರ್ಹತೆ ಮೇರೆಗೆ 1:25 ರ ಅನುಪಾತದಲ್ಲಿ ಸಂದರ್ಶನಕ್ಕೆ 
ಕರೆ ನೀಡಲಾಗುವುದು. 

ಜವಾನರ ಹುದ್ದೆಯ ಅಭ್ಯರ್ಥಿಗಳಿಗೆ ಗರಿಷ್ಟ ಅಂಕ ಆಧಾರದ ಅರ್ಹತೆ ಮೇರೆಗೆ 110 ರ ಅನುಪಾತದಲ್ಲಿ ಸಂದರ್ಶನಕ್ಕೆ 
ಕರೆ ನೀಡಲಾಗುವುದು. 

ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೆಯ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

ಅಭ್ಯರ್ಥಿಗಳಿಗೆ ಸೂಚನೆ:- 

ಅಭ್ಯರ್ಥಿಗಳು ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅನುಸರಿಸಿರುವುದು ಕಂಡು 
ಬಂದಲ್ಲಿ ಅಂತಹವರನ್ನು ನೇಮಕಾತಿಗೆ ಪರಿಗಣಂಸಲಾಗುವುದಿಲ್ಲ. 

ಅಪೂರ್ಣವಾಗಿರುವ ಸಹಿ ಮಾಡದ ಮತ್ತು ವಿದ್ಯಾರ್ಹತೆ, ಮೀಸಲಾತಿ ಹಾಗೂ ವಯೋಮಿತಿ ರಿಯಾಯಿತಿ ಬಗ್ಗೆ 
ಸಂಬಂಧಪಟ್ಟ ದಾಖಲೆಗಳನ್ನು ಹೊಂದಿರದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 

ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಸಮುಚ್ಛಿತ ಮಾರ್ಗದ ಮುಖಾಂತರ 
ಸಲ್ಲಿಸಬೇಕು. 

ಅರ್ಜಿದಾರರು ಯಾವ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುತ್ತಿದ್ದಾರೆಂಬುದನ್ನು ದಪ್ಪ ಅಕ್ಷರಗಳಲ್ಲಿ ಲಕೋಟೆಯ ಮೇಲೆ 
ಹುದ್ದೆಯ ಹೆಸರನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 

ಅಭ್ಯರ್ಥಿಗಳು ತಮ್ಮ ಅರ್ಜಿಯೊಂದಿಗೆ 5-00 ರೂಪಾಯಿ ಅಂಚೆ ಮುದ್ರಾಂಕ (ಪೋಸ್ಟಲ್‌ ಸ್ಟಾಂಪ್‌) ವನ್ನು ಹೊಂದಿರುವ 
ಸ್ವ-ವಿಳಾಸದ ಲಕೋಟೆಯನ್ನು ಸಲ್ಲಿಸತಕ್ಕದ್ದು. 

ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ ಹಾಜರಾಗುವುದು. 

ಅಭ್ಯರ್ಥಿಗೆ ಸಂದರ್ಶನಕ್ಕೆ ಹಾಜರಾಗಲು ಮಾಹಿತಿ ಸಿಗದಿದ್ದ ಪಕ್ಷದಲ್ಲಿ ಅವರು ಸಂದರ್ಶನಕ್ಕೆ ಹಾಜರಾಗಲು ಅನರ್ಹರೆಂದು 
ತಿಳಿಯತಕ್ಕದ್ದು. ಈ ಬಗ್ಗೆ ಕಛೇರಿಯೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸಲು ಆಸ್ಪದವಿರುವುದಿಲ್ಲ. 
ವಿವರಗಳನ್ನು ಕಾಲಂಗಳಲ್ಲಿ ಭರ್ತಿ ಮಾಡಿ ಬರೆದ ಅರ್ಜಿಗಳನ್ನು ಅಂಚಿ ಅಥವಾ ಕೋರಿಯರ್‌ ಮೂಲಕ ಅಥವಾ 
ಸ್ವಂತಾಗಿ ತ೦ದು ಸಲ್ಲಿಸಿದಲ್ಲಿ ಈ ಕಛೇರಿಯ ವೇಳೆಯಲ್ಲಿ ಮಾತ್ರ ಸ್ವೀಕರಿಸಲಾಗುವುದು. 
ಸಾಮಾನ್ಯ ಸೂಚನೆ: 

ನೈತಿಕ ದುರ್ನಡತೆಯಿಂದಾಗಿ / ನೀತಿಬಾಹಿರ ಚಟುವಟಿಕೆಗಳಿಂದಾಗಿ ನ್ಯಾಯಾಲಯದಿಂದ ಶಿಕ್ಷೆಗೊಳಪಟ್ಟಿರುವ ವ್ಯಕ್ತಿ 
ಅಥವಾ ರಾಜ್ಯ / ಕೇಂದ್ರ / ಸ್ಥಳೀಯ ಸಂಸ್ಥೆ ಕಛೇರಿಗಳಲ್ಲಿ ನೈತಿಕ ದುರ್ನಡತೆಯಿಂದಾಗಿ ಅಥವಾ ನೀತಿಬಾಹಿರ 
ಚಟುವಟಿಕೆಗಳಲ್ಲಿ ಒಳಗಾಗಿ ಅಥವಾ ಆಯ್ಕೆಯಾದ ಅಭ್ಯರ್ಥಿಯು ಬದಲಿಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ 
ಕಾನೂನು ಬಾಹಿರ / ನೀತಿ ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿ ಸೇವೆಯಿಂದ ತೆಗೆದು ಹಾಕಿದ್ದಲ್ಲಿ / ವಜಾ ಮಾಡಲ್ಪಟ್ಟಿದ್ದು 
ಕಂಡು ಬಂದಲ್ಲಿ ನೇಮಕಾತಿಗೆ ಅನರ್ಹರಾಗುತ್ತಾರೆ. 

ಅರ್ಜಿಯಲ್ಲಿ ತಪ್ಪು ಮಾಹಿತಿ ನೀಡಿ ಉದ್ಯೋಗ ಪಡೆಯುವ ಅಭ್ಯರ್ಥಿಗಳನ್ನು ಯಾವುದೇ ಸಮಯದಲ್ಲಾದರೂ ಮಜಾ 
ಮಾಡಲಾಗುತ್ತದೆ. 

ಅರ್ಜಿಯಲ್ಲಿ ನೀಡುವ ವಿಳಾಸವೇ ಅಂತಿಮವಾಗಿದ್ದು ಎಲ್ಲಾ ಪತ್ರ ವ್ಯವಹಾರಗಳನ್ನು ಅದೇ ವಿಳಾಸಕ್ಕೆ ಕಳುಹಿಸಿ 
ಕೊಡಲಾಗುವುದು. ನಂತರದಲ್ಲಿ ವಿಳಾಸ ಬದಲಾವಣೆ ಬಗ್ಗೆ ಯಾವುದೇ ಪತ್ರ ವ್ಯವಹಾರವನ್ನು ಪರಿಗಣಂಸಲಾಗುವುದಿಲ್ಲ. 
ಅಭ್ಯರ್ಥಿಗಳ ಅರ್ಹತೆಯ ವಿಷಯದಲ್ಲಿ ಆಯ್ಕೆ ಪ್ರಾಧಿಕಾರದ ನಿರ್ಧಾರವೇ ಅಂತಿಮವಾಗಿರುತ್ತದೆ. 


ವಿಶೇಷ ಸೂಚನೆ : 


ಕೊನೆಯ ದಿನಾಂಕದ ನಂತರ ಸಲ್ಲಿಸಲಾದ ಯಾವುದೇ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಂಚೆಯ ಮತ್ತು 


ಕೋರಿಯರ್‌ ಮೂಲಕ ನಿಗದಿತ ದಿನಾಂಕದ ನಂತರ ಬಂದ ಅರ್ಜಿಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 


ಮಾಹಿತಿಯನ್ನು ಸಂಪೂರ್ಣವಾಗಿ ಓದಿ ತಿಳಿದುಕೊಂಡು ನಿಗದಿತ ಅರ್ಜಿ ನಮೂನೆಯ ಬೆರಳಚ್ಚು ಪ್ರತಿ/ ಗಣಕೀಕೃತ 


ಪ್ರತಿಯಲ್ಲಿ ಎಲ್ಲಾ ಅಂಕಣಗಳನ್ನು ನಿಗದಿತ ಉತ್ತರಗಳಿಂದ ಭರ್ತಿ ಮಾಡಿರತಕ್ಕದ್ದು. ಸರಿಯಾಗಿ ಅಂಕಣಗಳನ್ನು ಭರ್ತಿ 
ಮಾಡದೇ ಇರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


ಕೆ.ವಿ. ಕೃಷ್ಣಮೂರ್ತಿ 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಕೊಪ್ಪಳ. 


೧೩೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ಭಾಗ - ೫ 



































ಅರ್ಜಿ ನಮೂನೆ 

ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಇತ್ತೀಚಿನ ಭಾವಚಿತ್ರ 
ಕೊಪ್ಪಳ ಜಿಲ್ಲೆ, ಕೊಪ್ಪಳ- ಇವರಿಗೆ. ಲಗತ್ತಿಸಬೇಕು. 
ಮಾನ್ಕರೇ, 

ಕೊಪ್ಪಳ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಪ್ರಕಟಣೆ ಸಂಖ್ಯೆ ಎಡಿಎಂ೦ಎನ್‌--- /2010 
ದಿನಾಂಕ: ರ ಪಕಾರ ಶೀಘ್ರಲಿಪಿಗಾರರ/ ಬೆರಳಚ್ಚುಗಾರರ / ಬೆರಳಚ್ಚು-ನಕಲುಗಾರರ ಹುದ್ದೆಗೆ ನಾನು ಈ ಮೂಲಕ 
ನನ್ನ ವಿವರದೊಂದಿಗೆ ಅರ್ಜಿ ಸಲ್ಲಿಸಿರುತ್ತೇನೆ. 
1 ಅಭ್ಯರ್ಥಿಯ ಹೆಸರು 
2 ತಂದೆಯ/ತಾಯಿಯ/ಗಂಡನ ಹೆಸರು 
3 ಪೂರ್ಣ ವಿಳಾಸ 
4 ಜನ್ಮ ದಿನಾಂಕ ಮತ್ತು ವಯಸ್ಸು 
5 ಲಿಂಗ ಪುರುಷ/ ಮಹಿಳೆ 
6 ವಿವಾಹಿತರಾಗಿದ್ದರೆ ಗಂಡನ ಅಥವಾ ಹೆಂಡತಿಯ ಹೆಸರು 
7 ಯಾವ ಮೀಸಲಾತಿಯಡಿಯಲ್ಲಿ ನೇಮಕಾತಿ ಅಪೇಕ್ಷಿಸುವಿರಿ 
$ ರಾಷ್ಟೀಯತೆ 4 

ಜಾತಿ/ ಉಪಜಾತಿ: 











9 ಶೈಕ್ಷಣಿಕ ವಿದ್ಯಾರ್ಹತೆಯ ವಿವರಗಳು:- (ಸ್ವಯಂ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು) 
ಉತ್ತೀರ್ಣ ಹೊಂದಿದ ಉತ್ತೀರ್ಣ ಹೊಂದಿದ ಗರಿಷ್ಟ ಅಂಕಗಳು ಪಡೆದಿರುವ | ಶೇಕಡವಾರು 
ಪರೀಕ್ಷೆಗಳು ವರ್ಷ ಮತ್ತು ನೊಂದಣಿ ಅಂಕಗಳು | ಅಂಕಗಳು 


ತ್‌ 
ಸಂಖ್ಯೆ 





ಎ ಎಸ್‌.ಎಸ್‌.ಎಲ್‌.ಸಿ/ 
ತತ್ಸಮಾನ ಪರೀಕ್ಷೆ 
ಬಿ ಕಿರಿಯ ದರ್ಜೆಯ ಕನ್ನಡ 
ಬೆರಳಚ್ಚು ಪರೀಕೆ 

ಚ ೦ 
ಹಿರಿಯ ದರ್ಜೆಯ ಕನ್ನಡ 
ಬೆರಳಚ್ಚು ಪರೀಕೆ 

ಚ ೦ 
ಡಿ ಕಿರಿಯ ದರ್ಜೆಯ ಆಂಗ್ಲ 
ಬೆರಳಚ್ಚು ಪರೀಕೆ 

ಚ ೦ 
ಇ ಹಿರಿಯ ದರ್ಜೆಯ ಆಂಗ್ಲ 
ಬೆರಳಚ್ಚು ಪರೀಕೆ 

ಚ [0 
ಎಫ್‌ | ಕಿರಿಯ ದರ್ಜೆಯ ಕನ್ನಡ 
ಶೀಘಲಿಪಿ ಪರೀಕ್ಷೆ 
ಜಿ ಹಿರಿಯ ದರ್ಜೆಯ ಕನ್ನಡ 
ಶೀಘ್ರಲಿಪಿ ಪರೀಕ್ಷೆ 
ಹೆಚ್‌ | ಕಿರಿಯ ದರ್ಜೆಯ ಆಂಗ್ಲ 


ಶೀಘ್ರಲಿಪಿ ಪರೀಕ್ಷೆ 








pI 









































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ೧೩೯೯ 
ಐ ಹಿರಿಯ ದರ್ಜೆಯ ಆಂಗ್ಲ 
ಶೀಘ್ರಲಿಪಿ ಪರೀಕ್ಷೆ 
ಇತರೆ ವಿದ್ಯಾರ್ಹತೆಗಳು 
ಇದ್ದಲ್ಲಿ 
10 | ಜಾತಿ /ಗ್ರಾಮೀಣ / ಮಾಜಿಸೈನಿಕ / 
ಅಂಗವಿಕಲ ಮೀಸಲಾತಿ ಸೌಲಭ್ಯ 
ಪಡೆಯ ಬಯಸುವ ಅಭ್ಯರ್ಥಿಗಳು 
ಸಂಬಂಧಪಟ್ಟ ಅಧಿಕಾರಿಗಳಿಂದ 
ಪಡೆದ ಪ್ರಮಾಣ ಪತ್ರ 
11 | ಸಲ್ಲಿಸಲು ಇಚ್ಛೆ ಪಡುವ ಇತರ 
ಯಾವುದಾದರು ವಿವರಗಳು 
ಸೂಚನೆ:- ಅಭ್ಯರ್ಥಿಯು ತನಗೆ ಅನ್ವಯವಾಗದ್ದನ್ನು ಹೊಡೆದು ಹಾಕತಕ್ಕದ್ದು. 
ಘೋಷಣೆ 

ಈ ಮೇಲೆ ನಮೂದಿಸಿರುವ ಮಾಹಿತಿ ಮತ್ತು ವಿವರಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯವಾಗಿದ್ದು ಹಾಗೂ ಒಂದು ವೇಳೆ 
ಅವು ಅಸತ್ಯವೆಂದು ಕಂಡು ಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ಬಿಟ್ಟು ಬಿಡಲು ನಾನು ಬದ್ದನಾಗಿರುತ್ತೇನೆ/ ಬದ್ಧಳಾಗಿರುತ್ತೇನೆ. 
ನಾನು ಆಯ್ಕೆಗೊಂಡರೆ ಕೊಪ್ಪಳ ಜಿಲ್ಲಾ ಘಟಕದ ಯಾವುದೇ ನ್ಯಾಯಾಲಯಗಳಲ್ಲಿ ಕರ್ತವ್ಯ ನಿರ್ವಹಿಸಲು 








| 























ಸಿದ್ಧನಿದ್ದೇನೆ/ಸಿದ್ಧಳಿದ್ದೇನೆ. 
ಸ್ಥಳ: 
ದಿನಾಂಕ: ಅಭ್ಯರ್ಥಿಯ ಸಹಿ. 
ಅಭ್ಯರ್ಥಿಯು ಸರ್ಕಾರಿ ನೌಕರನಾಗಿದ್ದ ಪಕ್ಷದಲ್ಲಿ ನೇಮಕಾತಿ ಪ್ರಾಧಿಕಾರಗಳ ದೃಢೀಕರಣ ಪತ್ರ 
ಎಂ ಛಲ ಲಿಯು“ ॥ ುು ಫಟ ಟಟ ಇವರು ನಮ್ಮ ಇಲಾಖೆಯಲ್ಲಿ ದಿನಾಂಕ: 
ರಿಂದ ರ ವರೆಗೆ ಸೇವೆ ಸಲ್ಲಿಸುತ್ತಿದ್ದು ಅಭ್ಯರ್ಥಿಯ ನಡತೆಯು ಉತ್ತಮವಾಗಿದ್ದು... 
ಹುದ್ದೆಗೆ ಅರ್ಹರಿರುತ್ತಾರೆ: ಮತ್ತು ಸ 2349/2454 ಹುದ್ದೆಗೆ ಅರ್ಜಿ ಸಲ್ಲಿಸಲು ಅನುಮತಿ ನೀಡಲಾಗಿದೆ. 
ಸ್ಥಳ: ಸಹಿ: 
ಪದನಾಮ: 
ದಿನಾಂಕ: ಕಛೇರಿಯ ಮೊಹರು: 
ಅರ್ಜಿ ನಮೂನೆ 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಕೊಪಳ ಜಿಲ್ಲೆ, ಕೊಪಳ- ಇವರಿಗೆ. ಇತ್ತೀಚಿನ ಭಾವಚಿತ್ರ 
4 p ಲಗತ್ತಿಸಬೇಕು. 
ಮಾನ್ಯರೇ, 
ಕೊಪ್ಪಳ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಪ್ರಕಟಣೆ ಸಂಖ್ಯೆ ಎಡಿಎಂಎನ್‌- 12010 ದಿನಾಂಕ: ರ 


ಪ್ರಕಾರ ಆದೇಶಿಕ ಜಾರಿಕಾರರ / ಜವಾನರ ಹುದ್ದೆಗೆ ನಾನು ಈ ಮೂಲಕ ನನ್ನ ವಿವರದೊಂದಿಗೆ ಅರ್ಜಿ ಸಲ್ಲಿಸಿರುತ್ತೇನೆ. 
1 ಅಭ್ಯರ್ಥಿಯ ಹೆಸರು 

2 ತಂದೆಯ/ತಾಯಿಯ/ಗಂಡನ ಹೆಸರು 
3 


ಪೂರ್ಣ ವಿಳಾಸ 


























೧೪೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ಭಾಗ - ೫ 


4 (ಜನ್ಮ ದಿನಾಂಕ ಮತ್ತು ವಯಸ್ಸು 
ಲಿಂಗ ಪುರುಷ/ ಮಹಿಳೆ 








ವಿವಾಹಿತರಾಗಿದ್ದರೆ ಗಂಡನ ಅಥವಾ ಹೆಂಡತಿಯ ಹೆಸರು 





ಯಾವ ಮೀಸಲಾತಿಯಡಿಯಲ್ಲಿ ನೇಮಕಾತಿ ಅಪೇಕಿಸುವಿರಿ 





೦೦ | -ಇಿ |ಲಾ| ಟಾ 


ರಾಷ್ಟೀಯತೆ ; 
ಮತ: 
ಜಾತಿ/ ಉಪಜಾತಿ: 








9 ಶೈಕ್ಷಣಿಕ ವಿದ್ಯಾರ್ಹತೆಯ ವಿವರಗಳು:- (ಸ್ವಯಂ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು) 





ಗಾ ಜ್‌ ಪರೀಕ್ಷೆಗಳು ಉತ್ತೀರ್ಣ ಗರಿಷ್ಟ ಪಡೆದಿರುವ | ಶೇಕಡವಾರು 
ಹೊಂದಿದ ಅಂಕಗಳು | ಅಂಕಗಳು | ಅಂಕಗಳು 
ವರ್ಷ ಮತು 
ನೊಂದಣಿ” 
ಸಂಖ್ಯೆ 





ಎ |ಎಸ್‌.ಎಸ್‌.ಎಲ್‌.ಸಿ/ 
ತತ್ಸಮಾನ ಪರೀಕ್ಷೆ (ಜಾರಿಕಾರರ ಹುದ್ದೆಗೆ) 





ಇತರೆ ವಿದ್ಯಾರ್ಹತೆಗಳು ಇದ್ದಲ್ಲಿ 














7ನೇ ತರಗತಿ ಪರೀಕ್ಷೆ / (ಜವಾನರ ಹುದ್ದೆಗೆ) 





10 | ಜಾತಿ /ಗ್ರಾಮೀಣ / ಮಾಜಿಸೈನಿಕ 1 
ಅಂಗವಿಕಲ ಮೀಸಲಾತಿ ಸೌಲಭ್ಯ 
ಪಡೆಯ ಬಯಸುವ ಅಭ್ಯರ್ಥಿಗಳು 
ಸಂಬಂಧಪಟ್ಟ ಅಧಿಕಾರಿಗಳಿಂದ 
ಪಡೆದ ಪ್ರಮಾಣ ಪತ್ರ 





11 | ಅರ್ಜಿದಾರರು ವಾಹನ ಚಾಲನೆಯ 
ಲೈಸೆನ್ಸ್‌ ಹೊಂದಿರುವರೇ? 
(ಆದೇಶಿಕ ಜಾರಿಕಾರ ಹುದ್ದೆಗೆ ಮಾತ್ರ) 





12 | ಸಲ್ಲಿಸಲು ಇಚ್ಛೆ ಪಡುವ ಇತರ 
ಯಾವುದಾದರು ವಿವರಗಳು 

















ಸೂಚನೆ:- ಅಭ್ಯರ್ಥಿಯು ತನಗೆ ಅನ್ವಯವಾಗದ್ದನ್ನು ಹೊಡೆದು ಹಾಕತಕ್ಕದ್ದು. 
ಘೋಷಣೆ 

ಈ ಮೇಲೆ ನಮೂದಿಸಿರುವ ಮಾಹಿತಿ ಮತ್ತು ವಿವರಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯವಾಗಿದ್ದು ಹಾಗೂ ಒಂದು ವೇಳೆ 
ಅವು ಅಸತ್ಯವೆಂದು ಕಂಡು ಬಂದಲ್ಲಿ ನನ್ನ ಅಭ್ಯರ್ಥಿ ತನವನ್ನು ಬಿಟ್ಟು ಬಿಡಲು ನಾನು ಬದ್ಧನಾಗಿರುತ್ತೇನೆ; ಬದ್ಧಳಾಗಿರುತ್ತೇನೆ. 
ನಾನು ಆಯ್ಕೆಗೊಂಡರೆ ಕೊಪ್ಪಳ ಜಲ್ಲಾ "ಘಟಕದ "ಯಾವುದೇ ನ್ಯಾಯಾಲಯಗಳಲ್ಲಿ ಕರ್ತವ್ಯ ನಿರ್ವಹಿಸಲು 
ಸದ್ಧನಿದ್ದೇನೆ/ಸಿದ್ಧಳಿದ್ದೇನೆ. 
ಸ್ಥಳ: 
ದಿನಾಂಕ: 


ಅಭ್ಯರ್ಥಿಯ ಸಹಿ. 
ಅಭ್ಯರ್ಥಿಯು ಸರ್ಕಾರಿ ನೌಕರನಾಗಿದ್ದ ಪಕ್ಷದಲ್ಲಿ ನೇಮಕಾತಿ ಪ್ರಾಧಿಕಾರಗಳ ದೃಢೀಕರಣ ಪತ್ರ 


OW ಭುತಿ ಸಾಮ ಯಾ ಈ ಇವರು ನಮ್ಮ ಇಲಾಖೆಯಲ್ಲಿ ದಿನಾಂಕ: ರಿಂದ ರ 
ವರೆಗೆ ಸೇವೆ ಸಲ್ಲಿಸುತ್ತಿದ್ದು ಅಭ್ಯರ್ಥಿಯ ನಡತೆಯು. ಉತ್ತಮಪಾಗಿದ್ದು ಸಟ ಹುದ್ದೆಗೆ ಅರ್ಹರಿರುತ್ತಾರೆ 
ಮತ್ತು ಹುದ್ದೆಗೆ ಅರ್ಜಿ ಸಲ್ಲಿಸಲು ಅನುಮತಿ ನೀಡಲಾಗಿದೆ. 
ಸ್ಥಳ: ಸಹಿ: 

ಪದನಾಮ: 
ದಿನಾಂಕ: ಕಛೇರಿಯ ಮೊಹರು: 


ಪಿ.ಆರ್‌. 228 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ೧೪೦೧ 


ಶಿವಮೊಗ್ಗ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಛೇರಿ 

ಅಧಿಸೂಚನೆ ಸಂಖ್ಯೆ: ADM.DJS.3840-76/2010, ದಿನಾಂಕ: 25ನೇ ಮಾರ್ಚ್‌ 2010 
ವಿಷಯ: ಶೀಘ್ರಲಿಪಿಕಾರ, ಬೆರಳಚ್ಚುಗಾರ, ಬೆರಳಚ್ಚು-ನಕಲುಗಾರ, ಪ್ರೋಸೆಸ್‌ ಜಾರಿಕಾರ ಹಾಗೂ ಜವಾನ ಹುದ್ದೆಗಳ 

ನೇಮಕಾತಿ ಬಗ್ಗೆ 
ಉಲ್ಲೇಖ: 1. ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆ: LCA 1205/2004 ದಿನಾ೦ಕ:17-6-2009. 

2. ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ೦% 1220/96 ದಿನಾ೦ಕ:8.3.2010. 
A ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆ: LCA 1164/2009 ದಿನಾ೦ಕ:18-3-2010. 
ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 08 ಸೆಹಿಮ ದಿನಾ೦ಕ: 95 20-6-1995. 
. ಸರ್ಕಾರಿ ಆದೇಶ : ಸಿಆಸುಇ 97 ಸೆನೆನಿ 2002 ದಿನಾ೦ಕಃ22.11.2002 
. ಸರ್ಕಾರಿ ಆದೇಶ : DPAR 08 SRS 95 ದಿನಾ೦ಕ820.6.1995. 
. ಸರ್ಕಾರಿ ಆದೇಶ : ಸಿಆಸುಇ 53 ಸೆನೆನಿ 2007 ದಿನಾ೦ಕ84.1.2008. 
. ಸರ್ಕಾರಿ ಆದೇಶ : ಸಿಆಸುಇ 53 ಸೆನೆನಿ 2007 ದಿನಾ೦ಕ84.1.2008. 
. ಸರ್ಕಾರಿ ಅಧಿಸೂಚನೆ ಸಂಖ್ಯೆ: LAW 01 LAC 2005 ದಿನಾ೦ಕ813-2-2008. 

10.ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 128 ಸೆನೆನಿ 2006 ದಿನಾ೦584.8.2009. 
ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ: 12-5-2010. 

ಶಿವಮೊಗ್ಗ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಲಯ ಘಟಕದ ವಿವಿಧ ನ್ಯಾಯೂಲಯಗಳಲ್ಲಿ ಕೆಳಗೆ ವಿವರಿಸಿರುವಂತೆ 
ಖಾಲಿ ಇರುವ ಶೀಘಲಿಪಿಕಾರ, ಬೆರಳಚ್ಚುಗಾರ, ಬೆರಳಚ್ಚು-ನಕಲುಗಾರ, ಪ್ರೋಸೆಸ್‌ ಜಾರಿಕಾರರು ಮತ್ತು ಜವಾನ ಹುದ್ದೆಗಳಿಗೆ 
ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಅಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಈ ಅಧಿಸೂಚನೆಗೆ ಲಗತ್ತಿರುವ ಅರ್ಜಿ 
ನಮೂನೆಯಲ್ಲಿ, ಬೇರೆ ಬೇರೆ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. 

1. ಶೀಘ್ರಲಿಪಿಗಾರರು (56670020008) 

(1) ಹುದ್ದೆಗಳ ಸಂಖ್ಯೆ: 06 
(2) ವೇತನ ಶ್ರೇಣಿ ; 7275-175-7800-200-8600-225-9500-250-10500-300-12300-350-13350 ಹಾಗೂ 





ಲ್ಲ 


ಸ 
ಣ್‌ 
ಗು 
ಣ್‌ 
ಗು 
ಸ 


© ೦೦ ಇ ಲಾ u ಜಿ UW 

















ಇತರೆ ಭತ್ಯೆಗಳು 
(3) ಹುದ್ದೆಗಳ ವರ್ಗೀಕರಣ : 

ಇತರೆ | ಗ್ರಾಮೊಣ ಅಭ್ಯರ್ಥಿ ಮಹಿಳೆ ಮಾಜಿ ಸೈನಿಕ ಅಂಗವಿಕಲ ಒಟ್ಟು 

(ದೃಷ್ಟಿಮಾಂದ್ಯ) 

ಸಾ.ಅ 01 —— 01 01 —— 03 
ಪರಿಶಿಷ್ಟ ಜಾತಿ ಜಿ ತ ಹ ಹ 01 01 
2ಎ —— 01 ದಾರ —— 01 02 
ಒಟ್ಟು 01 01 01 01 02 06 





























(4) ಶೈಕ್ಷಣಿಕ ವಿದ್ಯಾರ್ಹತೆ 
ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್‌.ಎಸ್‌.ಎಲ್‌.ಸಿ.ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಹಾಗೂ ಕನ್ನಡ 
ಮತ್ತು ಇಂಗ್ಲೀಷ್‌ ಬೆರಳಚ್ಚು ಮತ್ತು ಶೀಘಲಿಪಿಯಲ್ಲಿ ಹಿರಿಯ ದರ್ಜೆ ಪರೀಕ್ಷೆ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ 
2. ಬೆರಳಚ್ಚುಗಾರ (TYPIST) 
(1) ಹುದ್ದೆಗಳ ಸಂಖ್ಯೆ: 10 
(2) ವೇತನ ಶ್ರೇಣಿ :  5800-100-6000-125-6500-150-7100-175-7800-200-8600-225-9500-250-10500 
ಹಾಗೂ ಇತರೆ ಭತ್ಯೆಗಳು 
(3) ಹುದ್ದೆಗಳ ವರ್ಗೀಕರಣ : 

















ಇತರೆ ಗ್ರಾಮೊಣ ಅಭ್ಯರ್ಥಿ ಮಹಿಳೆ ಯೋಜನಾ ನಿರಾಶ್ರಿತ ಒಟ್ಟು 
ಸಾ.ಅ 01 01 02 01 05 
ಪರಿಶಿಷ್ಟ ಜಾತಿ ದಡ 01 ದಡ ದಡ 01 
ಪರಿಶಿಷ್ಟ ಪಂಗಡ —— —— 01 ದಡ 01 























೧೪೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ಭಾಗ - ೫ 
































ಪ್ರವರ್ಗ - 1 ಎಡ ಸಿ 01 ಎಡ 01 
ಪ್ರವರ್ಗ - 2ಎ —— ದದ 01 —— 01 
ಪ್ರವರ್ಗ - 2ಬಿ —— —— 01 —— 01 

ಒಟ್ಟು 01 02 06 01 10 





(4) ಶೈಕ್ಷಣಿಕ ವಿದ್ಯಾರ್ಹತೆ 
ಕರ್ನಾಟಕ ಪೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್‌.ಎಸ್‌.ಎಲ್‌.ಸಿ.ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಹಾಗೂ ಕನ್ನಡ 
ಮತ್ತು ಇಂಗ್ಲೀಷ್‌ ಬೆರಳಚ್ಚು ಹಿರಿಯ ದರ್ಜೆ ಪರೀಕ್ಷೆ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ 
3. ಬೆರಳಚ್ಚು ನಕಲುಗಾರ (TYPIST ೦೦೧1157) 
(1) ಹುದ್ದೆಗಳ ಸಂಖ್ಯೆ: 04 
(2) ವೇತನ ಶ್ರೇಣಿ :  5800-100-6000-125-6500-150-7100-175-7800-200-8600-225-9500-250-10500 
ಹಾಗೂ ಇತರೆ ಭತ್ಯೆಗಳು 
(3) ಹುದ್ದೆಗಳ ವರ್ಗೀಕರಣ : 
































ಮಹಿಳೆ ಕನ್ನಡ ಮಾಧ್ಯಮ ಒಟ್ಟು 
ಸಾ.ಅ 01 01 02 
ಪರಿಶಿಷ್ಟ ಜಾತಿ 01 ದ 01 
ಪ್ರವರ್ಗ - 2ಎ 01 —— 01 
ಒಟ್ಟು 03 01 04 





(4) ಶೈಕ್ಷಣಿಕ ವಿದ್ಯಾರ್ಹತೆ 

ಕರ್ನಾಟಕ ಪೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್‌.ಎಸ್‌.ಎಲ್‌.ಸಿ.ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಹಾಗೂ 
ಕನ್ನಡ ಮತ್ತು ಇಂಗ್ಲೀಷ್‌ ಬೆರಳಚ್ಚು ಕಿರಿಯ ದರ್ಜೆ ಪರೀಕ್ಷೆ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ 
4. ಪ್ರೋಸೆಸ್‌ ಜಾರಿಕಾರರು (Process Servers) 
(1) ಹುದ್ದೆಗಳ ಸಂಖ್ಯೆ: 13 
(2) ವೇತನ ಶ್ರೇಣಿ : . 5200-100-6000-125-6500-150-7100-175-7800-200-8200 ಹಾಗೂ ಇತರೆ ಭತ್ಯೆಗಳು 
(3) ಹುದ್ದೆಗಳ ವರ್ಗೀಕರಣ : 























ಗ್ರಾಮೊಣ ಮಹಿಳೆ ಯೋಜನಾ ಕನ್ನಡ ಅಂಗವಿಕಲ ಒಟ್ಟು 

ಅಭ್ಯರ್ಥಿ ನಿರಾಶ್ರಿತ ಮಾಧ್ಯಮ ದೃಷ್ಟಿಮಾಂದ್ಯ 
ಸಾ.ಅ 02 03 01 01 —— 07 
ಪರಿಶಿಷ್ಟ ಜಾತಿ 01 01 ದಡ ದಡ ದಡ 02 
ಪ್ರವರ್ಗ- 1 —— 01 —— —— —— 01 
ಪ್ರವರ್ಗ- 2ಎ ದದ 01 —— —— 01 02 
ಪ್ರವರ್ಗ-2ಬಿ —— 01 —— —— —— 01 
ಒಟ್ಟು 03 07 01 01 01 13 


























(4) ಶೈಕ್ಷಣಿಕ ವಿದ್ಯಾರ್ಹತೆ 
(ಅ) ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್‌.ಎಸ್‌.ಎಲ್‌.ಸಿ.ಪರೀಕ್ಷೆಯಲ್ಲಿ ಉತ್ತೀರ್ಣತೆ 
ಅಥವಾ ತತ್ಸಮಾನ ವಿದ್ಯಾರ್ಹತೆ. 
(ಆ) ವಾಹನ ಚಾಲನೆಯ ಲೈಸನ್ಸ್‌ ಇರುವವವರಿಗೆ ಆದ್ಯತೆ ನೀಡಲಾಗುವುದು. 
5. ಜವಾನರು: (Peon) 
(1) ಹುದ್ದೆಗಳ ಸಂಖ್ಯೆ 14 
(2) ವೇತನ ಶ್ರೇಣಿ : 4800-100-6000-125-6500-150-7100-175-7275 ಹಾಗೂ ಇತರೆ ಭತ್ಯೆಗಳು 
(3) ಹುದ್ದೆಗಳ ವರ್ಗೀಕರಣ : 





ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ೧೪೦೩ 












































ಇತರೆ | ಗ್ರಾಮೂಣ ಮಹಿಳೆ ಯೋಜನಾ ಕನ್ನಡ ಅಂಗವಿಕಲ ಒಟ್ಟು 

ಅಭ್ಯರ್ಥಿ ನಿರಾಶ್ರಿತ ಮಾಧ್ಯಮ ದೃಷ್ಟಿಮಾಂದ್ಯ 
ಸಾ.ಅ 01 02 02 01 01 —— 07 
ಪರಿಶಿಷ್ಟ ಜಾತಿ —— 01 01 —— —— 01 03 
ಪ್ರವರ್ಗ - 1 ಎಡ ಎಡ 01 ಎಡ ಎಡ 01 
ಪ್ರವರ್ಗ- 2ಎ | -- 01 01 ಎಡ ಎಡ 01 03 
ಒಟ್ಟು 01 04 05 01 01 02 14 





(4) ಶೈಕ್ಷಣಿಕ ವಿದ್ಯಾರ್ಹತೆ 
(ಅ) 7ನೇ ತರಗತಿಯಲ್ಲಿ ತೇರ್ಗಡೆ ಹೊಂದಿರಬೇಕು. 
(ಆ) ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. 
6. ಮೇಲ್ಕಂಡ ಹುದ್ದೆಗಳ ವರ್ಗೀಕರಣವನ್ನು ಈ ಕೆಳಕಂಡ ಸರ್ಕಾರಿ ಆಜ್ಞೆಗಳ ಪ್ರಕಾರ ಮಾಡಲಾಗಿದೆ: 
1) ಸರ್ಕಾರಿ ಆದೇಶ ಸಂಖ್ಯೆ: DPAR 08 SRS 95, ದಿನಾಂಕ 20-6-1995. 
2) ಸರ್ಕಾರಿ ಆದೇಶ ಸಂಖ್ಯೆ: ೧೧/೧ 97 SEN 2002, ದಿನಾಂಕ 22-11-2002. 
3) ಸರ್ಕಾರಿ ಆದೇಶ ಸಂಖ್ಯೆ: DPAR 08 SRS 95, ದಿನಾ೦ಕ 4-1-2008. 
4) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 128 ಸೆನೆನಿ 2006 ದಿನಾಂಕ:4.8.2009. 
7. ವಯೋಮಿತಿ: 
(ಅ) ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಟ 18 ವರ್ಷ 
ವಯಸ್ಸನ್ನು ಪೂರೈಸಿರತಕ್ಕದ್ದು, 


(ಬ) ಗರಿಷ್ಠ ವಯೋಮಿತಿ: ಸಾಮಾನ್ಯ ವರ್ಗ : 35 ವರ್ಷಗಳು 
2ಎ, 2ಬಿ, 3ಎ, 3ಬಿ : 38 ವರ್ಷಗಳು 
ಪರಿಶಿಷ್ಟ ಜಾತಿ :ಪರಿಶಿಷ್ಟ ಪಂಗಡ : ಪ್ರವರ್ಗ-1 : 40 ವರ್ಷಗಳು 


ವಿ:ಸೂ: ಮಾಜಿ ಸೈನಿಕರಿಗೆ ಗರಿಷ್ಟ ವಯೋಮಿತಿ ಅವನು ಸಶಸ್ತ್ರ ದಳಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವನೋ ಆ 
ವರ್ಷಗಳಿಗೆ ಮೂರು ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳ ಸಡಿಲಿಕೆ ಮತ್ತು 
ವಿಧವೆಯವರಿಗೆ ಮತ್ತು ಅಂಗವಿಕಲರಿಗೆ 10 ವರ್ಷಗಳ ಸಡಿಲಿಕೆ. 
8. ಅರ್ಜಿ ಸಲ್ಲಿಸುವ ವಿಧಾನ: 
(1) ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಈ ಕೆಳಗೆ ನಮೂದಿಸಿದ ಸ್ವದೃಢೀಕರಿಸಿದ ದಾಖಲೆಗಳೊಂದಿಗೆ ಸಲ್ಲಿಸಬೇಕು. 
(2) ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯನ್ನು ತೋರಿಸುವ ಎಲ್ಲಾ ವರ್ಷಗಳ ಅಂಕಪಟ್ಟಿಗಳು ಹಾಗೂ ಪ್ರಮಾಣ 
ಪತ್ರಗಳ ಸ್ವದೃಢೀಕರಿಸಿದ ದಾಖಲೆಗಳು 
(3) ಜಾತಿ ಮೂಸಲಾತಿ : ಗ್ರಾಮೀಣ ಅಭ್ಯರ್ಥಿ : ಮಾಜಿ ಸೈನಿಕ : ಅಂಗವಿಕಲ : ಕನ್ನಡ ಮಾಧ್ಯಮ: ಯೋಜನಾ 
ನಿರಾಶ್ರಿತ: ವಿಧವಾ, ಇತರೆ ಮೂಸಲಾತಿ ಕೋರುವ ಬಗ್ಗೆ ಸಂಬಂಧಿಸಿದವರಿಂದ ಪಡೆದ ದಾಖಲಾತಿಗಳ 
ಸ್ವದೃಢೀಕರಿಸಿದ ದಾಖಲೆಗಳು 
(4) ಹುಟ್ಟಿದ ತಾರೀಖನ್ನು ತೋರಿಸುವ ಬಗ್ಗೆ ದೃಢೀಕರಣ ಪ್ರಮಾಣ ಪತ್ರ 
(5) ಪಾಸ್‌ಪೋರ್ಟ್‌ ಸೈಜ್‌ ಫೋಟೋವನ್ನು ಅರ್ಜಿ ನಮೂನೆಯಲ್ಲಿ ತೋರಿಸಿರುವ ಜಾಗದಲ್ಲಿ ಅಂಟಿಸುವುದು. 
9. ಆಯ್ಕೆ ವಿಧಾನ: 
ಅಭ್ಯರ್ಥಿಗಳ ಆಯ್ಕೆಯು ಕರ್ನಾಟಕ ಅಧೀನ ನ್ಯಾಯಾಲಯಗಳ (ಲಿಪಿಕ ಮತ್ತು ಇತರೆ ಹುದ್ದೆಗಳ) (ನೇಮಕಾತಿ) 
(ತಿದ್ದುಪಡಿ) ನಿಯಮ 2007ರ ಪ್ರಕಾರ. 
ಶೀಘ್ರಲಿಪಿಗಾರರ ಹುದ್ದೆಗೆ: 
(1) ಪ್ರತಿ ನಿಮಿಷಕ್ಕೆ 120 ಪದಗಳ ವೇಗದಂತೆ 5 ನಿಮಿಷಗಳ ಉಕ್ತಲೇಖನವನ್ನು 45 ನಿಮಿಷಗಳಲ್ಲಿ ಲಿಪ್ಯಂತರಿಸತಕ್ಕದ್ದು 
(2) ಸಂದರ್ಶನ 
ಬೆರಳಚ್ಚುಗಾರರ ಹಾಗೂ ಬೆರಳಚ್ಚು ನಕಲುಗಾರರ ಹುದ್ದೆಗೆ: 
(1) 15 ನಿಮಿಷಗಳ ಉಕ್ತಲೇಖನವನ್ನು ಬೆರಳಚ್ಚುಪಡಿಸತಕ್ಕದ್ದು 
(2) ಸಂದರ್ಶನ 


೧೪೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ಭಾಗ - ೫ 





13. 


ಪ್ರೋಸೆಸ್‌ ಜಾರಿಕಾರ ಹುದ್ದೆಗೆ: 
ಕನ್ನಡ ಓದಲು ಮತ್ತು ಬರೆಯಲು ಅಭ್ಯರ್ಥಿ ಹೊಂದಿರುವ ಪ್ರಾವೀಣ್ಯತೆ ಮತ್ತು ಅಭ್ಯರ್ಥಿಯ ಸಾಮಾನ್ಯ ಜ್ಞಾನದ 
ಬಗ್ಗೆ ಸಂದರ್ಶನ. 
ಜವಾನ ಹುದ್ದೆಗೆ: 
ಹುದ್ದೆಯ ಬಗ್ಗೆ ಅಭ್ಯರ್ಥಿ ಹೊಂದಿರುವ ಸಾಮರ್ಥ ಮತ್ತು ಅರ್ಹತೆಯ ಬಗ್ಗೆ ಸಂದರ್ಶನ. 


. ಅಭ್ಯರ್ಥಿಯು ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅವಲಂಭಿಸಿರುವುದು 


ಕಂಡುಬಂದಲ್ಲಿ ಅಂಥಹವರನ್ನು ನೇಮಕಾತಿಗೆ ಪರಿಗಣಂಸಲಾಗುವುದಿಲ್ಲ. 


. ಅರ್ಜಿಗಳನ್ನು ಶಿವಮೊಗ್ಗ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಲಯ ಕಛೇರಿಗೆ ದಿನಾಂಕಃ12.5.2010 ರಂದು ಸಂಜೆ 5.00 


ಘಂಟೆಯ ಒಳಗಾಗಿ ಸಲ್ಲಿಸತಕ್ಕದ್ದು ಹಾಗೂ ಒಂದು ವೇಳ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕವು ಸಾರ್ವತ್ರಿಕ 
ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೆಯ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ 


ದಿನಾಂಕವಾಗುವುದು. 


. ಮಹಿಳಾ ಅಭ್ಯರ್ಥಿಗಳು, ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ವಮೂಸಲಿರಿಸಿದ ರಿಕ್ತ ಸ್ಥಾನಗಳಿಗೆ 


ಅರ್ಹ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದ ಪಕ್ಷದಲ್ಲಿ ಆಯಾ ವರ್ಗಕ್ಕೆ ಸೇರಿದ ಇತರೆ. ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ 

ಮಾಡಿಕೊಳ್ಳಲಾಗುವುದು. 

ಅಭ್ಯರ್ಥಿಗಳಿಗೆ ಸೂಚನೆ: 

(1) ಅಪೂರ್ಣವಾಗಿರುವ, ಸಹಿ ಮಾಡದ ಮತ್ತು ವಿದ್ಯಾರ್ಹತೆ ಹಾಗೂ ಮೀಸಲಾತಿ ಹಾಗೂ ವಯೋ ರಿಯಾಯಿತಿ ಬಗ್ಗೆ 
ಸಂಬಂಧಪಟ್ಟ ದಾಖಲೆಗಳನ್ನು ನೀಡದ ಅರ್ಜಿಗಳನ್ನು ಯಾವುದೇ ಸೂಚನೆಯಿಲ್ಲದೇ ತಿರಸ್ಕರಿಸಲಾಗುವುದು. 

(2) ಸರ್ಕಾರಿ ಹಾಗೂ ಅರೆಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಸಮುಚಿತ ಮಾರ್ಗದ 
ಮುಖಾಂತರ ಸಲ್ಲಿಸಬೇಕು. 

(3) ಅಭ್ಯರ್ಥಿಗಳು ತಮ್ಮ ಅರ್ಜಿಯ ಜೊತೆ 5-00 ರೂ. ಸ್ಟಾಂಪನ್ನು ಅಂಟಿಸಿರುವ ಸ್ವವಿಳಾಸವಿರುವ ಲಕೋಟೆಯನ್ನು 
ಲಗತ್ತಿಸಿರಬೇಕು. 

(4) ಅರ್ಜಿದಾರರು ಯಾವ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸುತ್ತಾರೆ ಎಂಬುದನ್ನು ದಪ್ಪ ಅಕ್ಷರದಲ್ಲಿ ಲಕೋಟೆಯ ಮೇಲೆ 
ನಮೂದಿಸತಕ್ಕದ್ದು. 

ಎಸ್‌.ಎಂ. ಶಿವನಗೌಡರ 
ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, ಶಿವಮೊಗ್ಗ. 


ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಲಯ, ಶಿವಮೊಗ್ಗ ಘಟಕದಲ್ಲಿ ಶಿಫ್ರಲಿಪಿಗಾರ, ಬೆರಳಚ್ಚುಗಾರ, ಬೆರಳಚ್ಚು-ನಕಲುಗಾರ, ಪ್ರೋಸೆಸ್‌ 


ಜಾರಿಕಾರ ಹಾಗೂ ಜವಾನ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿ 





ಫೋಟೋ 
ಅಂಟಿಸಲು ಜಾಗ 





ಮಾನ್ಕರೇ, 


ತಮ್ಮ ಕಛೇರಿ ನೋಟೀಫಿಕೇಶನ್‌ ನಂಬರ್‌: :2010 ದಿನಾ೦ಕ:25-3-2010 ಪ್ರಕಾರ ಹುದ್ದೆಗೆ ನಾನು 


ಈ ಮೂಲಕ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸುತ್ತಿ ೇನೆ. 








1 ಅಭ್ಯರ್ಥಿಯ ಹೆಸರು: 





2 ತಂದೆಯ : ಗಂಡನ ಹೆಸರು: 





3 ಲಿಂಗ 





4 ಅಭ್ಯರ್ಥಿಯ ಖಾಯಂ ಅಂಚೆ ವಿಳಾಸ: 














ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ೧೪೦೫ 


$ ಜನ್ಮ ದಿನಾಂಕ ಮತ್ತು ಅರ್ಜಿ ಸಲ್ಲಿಸಲು ನಿಗದಿಗೊಳಿಸಿದ 
ಕೊನೆಯ ದಿನಾಂಕದಂದು ವಯಸ್ಸು (ಜನ್ಮ ದಿನಾಂಕ 
ತೋರಿಸುವ ದಾಖಲೆಗಳನ್ನು ಕೊಡತಕ್ಕದ್ದು) 





6 | ಅಭ್ಯರ್ಥಿಯು ಹಾಲಿ ನೌಕರಿಯಲ್ಲಿರುವವರೇ? ಹಾಗಿದ್ದರೆ 
ಕೆಲಸದ ವಿವರ ಮತ್ತು ವಾರ್ಷಿಕ ಆದಾಯವನ್ನು 
ಕೊಡುವುದು. 





7 ಅಭ್ಯರ್ಥಿಯ ತಂದೆ:ತಾಯಿ:ಪೋಷಕರ ಉದ್ಯೋಗ ಹಾಗೂ 
ಅವರ ವಾರ್ಷಿಕ ಆದಾಯ 





8 ವಿದ್ಯಾರ್ಹತೆ (ಸಂಬಂಧಿಸಿದ ದಾಖಲಾತಿಗಳನ್ನು 
ಲಗತ್ತಿಸುವುದು) 





9 ರಾಷ್ಟ್ರೀಯತೆ, ಜಾತಿ ಮತ್ತು ಅಭ್ಯರ್ಥಿಯು ಯಾವ ವರ್ಗಕ್ಕೆ 
ಸೇರಿರುತ್ತಾರೆ? 








10 ಅಭ್ಯರ್ಥಿಯು ಯಾವ ವರ್ಗದಡಿ ಅರ್ಜಿ ಸಲ್ಲಿಸುತ್ತಾರೆ? 

(ಪ.ಜಾ. ಪ.ಪಂ. ಪ್ರವರ್ಗ-1, 2ಎ, 2ಬಿ, 3ಎ, 3ಬಿ) (ಗ್ರಾಮೀಣ, ಅಂಗವಿಕಲ, ಯೋಜನಾ ನಿರಾಶ್ರಿತ, ಮಾಜಿ 
ಸೈನಿಕ ಕನ್ನಡ ಮಾಧ್ಯಮ) (ತೋರಿಸಲು ಸಂಬಂಧಪಟ್ಟವರಿಂದ ನೀಡಲ್ಪಟ್ಟ ಪ್ರಮಾಣಪತ್ರಗಳ ನಕಲನ್ನು 
ಹಾಜರುಪಡಿಸುವುದು) 





11 ಅಭ್ಯರ್ಥಿಯು ವಿಧವೆ:ಅಂಗವಿಕಲ:ಮಾಜಿಸೈನಿಕರೇ? 
(ಸಂಬಂಧಪಟ್ಟವರಿಂದ ಪಡೆದ ದಾಖಲಾತಿಗಳನ್ನು ಹಾಜರುಪಡಿಸುವುದು) 





12 ಅರ್ಜಿದಾರರು ವಾಹನ ಚಾಲನೆಯ ಲೈಸೆನ್ಸ್‌ ಹೊಂದಿರುವರೇ? 
(ಪ್ರೋಸೆಸ್‌ ಸರ್ವರ್‌ ಹುದ್ದೆಗೆ ಮಾತ್ರ) (ದಾಖಲಾತಿ 
ಹಾಜರುಪಡಿಸುವುದು) 








13 ಅರ್ಜಿದಾರರು ಸಲ್ಲಿಸಲು ಇಚ್ಛಿಸಿರುವ ಇತರೆ ಯಾವುದಾದರೂ 
ವಿವರಗಳು 














ಮೇಲೆ ವಿವರಿಸಿರುವ ಸಂಗತಿಗಳು ಸತ್ಯವಾದುದೆಂದು ಈ ಮೂಲಕ ಘೋಷಿಸುತ್ತೇನೆ ಮತ್ತು ಯಾವುದಾದರೂ 
ಸಂಗತಿಗಳು ಸುಳ್ಳು ಎಂದು ಕಂಡುಬಂದಲ್ಲಿ ನನ್ನ ನೇಮಕಾತಿಯನ್ನು ರದ್ದು ಮಾಡಬಹುದಾಗಿದೆ. 


ದಿನಾಂಕ: 
ಸ್ಥಳ: 
ಛ 
ಅಭ್ಯರ್ಥಿಯ ರುಜು. 
ಅಭ್ಯರ್ಥಿಯು ಸರ್ಕಾರಿ ನೌಕರನಾಗಿದ್ದ ಪಕ್ಷದಲ್ಲಿ ನೇಮಕಾತಿ ಪ್ರಾಧಿಕಾರಗಳ ದೃಢೀಕರಣ ಪತ್ರ 
ಶ್ರೀ/ಶ್ರೀಭತತ್ರಿ. ಮ ಚಿರ ಹೂಟ ಇವರು ನಮ್ಮ ಇಲಾಖೆಯಲ್ಲಿ ದಿನಾಂಕ................ OOD ಸೂ 
ನಹನ್‌ ರ ವರೆಗೆ ಸೇವೆ ಸಲ್ಲಿಸುತ್ತಿದ್ದು ಅಭ್ಯರ್ಥಿಯ ನಡತೆಯು ಉತ್ತಮವಾಗಿದ್ದು... ಹುದ್ದೆಗೆ 
ಅರ್ಹರಿರುತ್ತಾರೆ: ಮತ್ತು... ಹುದ್ದೆಗೆ ಅರ್ಜಿ ಸಲ್ಲಿಸಲು ಅನುಮತಿ ನೀಡಲಾಗಿದೆ. 
ಸ್ಥಳ: ಸಹಿ: 
ಛ 
ಪದನಾಮ: 
ದಿನಾಂಕ: ಕಛೇರಿಯ ಮೊಹರು: 


ಪಿ.ಆರ್‌. 220 


೧೪೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ಭಾಗ - ೫ 





ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ 
ಹರಾಜು ಪ್ರಕಟಣೆ 
ಕ್ರ:ಎ5/ಎಸ್‌ಎಎಸ್‌/ಸಿಆರ್‌/1/09-10, ಸಾಗರ, ದಿನಾಂಕ: 31ನೇ ಮಾರ್ಚ್‌ 2010 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಬಯಸುವುದೇನೆಂದರೆ, ಸಾಗರ ಅರಣ್ಯ ವಿಭಾಗದ ಈ ಕೆಳಗೆ ನಮೂದಿಸಿದ 
ಸರ್ಕಾರಿ ನಾಟಾ ಸಂಗ್ರಹಾಲಯಗಳಲ್ಲಿ ಲಭ್ಯವಿರುವ ಬೀಟೆ, ಸಾಗುವಾನಿ ಹಾಗೂ ಇತರೆ ಜಾತಿಯ ನಾಟಾ, ಸೌದೆ, ಎಳೆ 
ಇತ್ಯಾದಿಗಳನ್ನು ಆಯಾ ಡಿಪೋವಿನ ಎದುರು ಸೂಚಿಸಿದ ದಿನಾಂಕಗಳಂದು ಬಹಿರಂಗ ಹರಾಜು ಮಾರಾಟದಲ್ಲಿ ವಿಕ್ರಯಿಸಲು 
ಸಾಮಾನ್ಯ ಅವಗಾಹನೆಗಾಗಿ ಪ್ರಕಟಿಸಿದೆ. 






















































































ಕ್ರ. ನಾಟಾ ಸಂಗಹಾಲಯದ ಹರಾಜಿನ ದಿನಾಂಕ ಹಾಲಿ ದಾಸ್ತಾನು ವಿವರ 
ಸಂ. ಹೆಸರು ಮತ್ತು ವೇಳೆ ( ಎಂ3/ನಂ.ಗಳಲ್ಲಿ) 
(2) ಸರ್ಕಾರಿ ನಾಟಾ ದಿ: 29-04-2010 ಬೀಟೆ 7.897 
ಸಂಗ್ರಹಾಲಯ, ಹೊಸನಗರ ಬೆ.10.00 ರಿಂದ ನಂದಿ 18.567 
ಹರಾಜು ಪೂರ್ಣ ಜಂಬೆ 36.148 
ಹ ಸು ಮತ್ತಿ 16.248 
ಹುನಾಲು 13.135 
ನೇರಲು 9.453 
ಹೊನ್ನೆ 4.665 
ಇತರೆ ಜಾತಿ 22.374 
ಅಕೇಶಿಯಾ ನಾಟಾ 371.729 
ಅಕೇಶಿಯಾ ಎಳೆ 242 ಸಂಖ್ಯೆ 
ಅಕೇಶಿಯಾ ಬಿಲ್ಲೆಟ್ಸ್‌ 84.841 
ನೀಲಗಿರಿ ಎಳೆ 100 ಸಂಖ್ಯೆ. 
(3) ಸರ್ಕಾರಿ ನಾಟಾ ದಿ: 30-04-2010 ಬೀಟೆ 18.466 
ಸಂಗ್ರಹಾಲಯ, ಬೆ.10.00 ರಿಂದ ಸಾಗುವಾನಿ 8.320 
ಶಿಕಾರಿಪುರ ಹರಾಜು ಪೂರ್ಣ ಹುನಾಲು 5.982 
ಸು ಮತ್ತಿ 5.980 
ಎತ್ಯಾಗ 5.413 
ನೇರಲು 8.525 
ಹೊನ್ನೆ 1.400 
ನಂದಿ 1.557 
ಇತರೆ ಜಾತಿ 4.465 
ವಿವಿಧ ಜಾತಿ ಸೈಜು 11.306 
ವಿವಿಧ ಜಾತಿ ಎಳೆಗಳು 107 ಸಂಖ್ಯೆ 











ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 
KARNATAKA FOREST DEPARTMENT 
SAGAR FOREST DIVISION 
BRIEF SALE NOTIFICATION 
No.A5/SAS/CR/1/09-10, Sagar, Dtd. 31* March 2010 
It is hereby notified for general information of the public that Beete, Teak, Other kind timber, poles 
and firewood available in the following Govt.Timber Depots of Sagar Forest Division will be sold in public 
auction on the dates shown against each depot. 





























ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ೧೪೦೭ 
Approximate quantity of timber, Firewood, 
Sl. Date & time of R.K.Billets etc., are exposed for sale. (in 
Name of the Depots | 
No. Auction sale M3/Nos.) 
1 Govt.Timber Depot, 29-04-2010 at Teak 7.897 
Hosanagar 10.00 a.m. upto Nandi 18.567 
end of sale Jambe 36.148 
Mathi 16.248 
Hunalu 13.135 
Neralu 9.453 
Honne 4.665 
Other kind 22.374 
Accacia timber 371.729 
Accacia poles 242 No. 
Accacia Billets 84.841 
Neelagiri Poles. 100 No. 
2 Govt.Timber Depot, 30-04-2010 Beete 18.466 
Shikaripura at 10.00 a.m. Teak 8.320 
upto end of sale Hunalu 5.982 
Mathi 5.980 
Yathiga 5.413 
Neralu 8.525 
Honne 1.400 
Nandi 1.557 
Other kind timber 4.465 
Other kind Size 11.306 
Other kind poles. 107 No. 
P.R. 231 Deputy Conservator of Forests, Sagar Division, Sagar. 
ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ಸುಬ್ರಹ್ಮಣ್ಯ, ಸುಳ್ಯ ತಾಲೂಕು, ದ.ಕ. 574238 


ದ್ವಿಪ್ರ ಪ್ರತಿಯಲ್ಲಿ ದ್ವಿಲಕೋಟೆ ಪದ್ಧತಿ 


ಟೆಂಡರು ಪ್ರಕಟಣೆ 

ಕೆ.ಎಸ್‌.ಎಸ್‌.ಟಿ. ನಂಬ್ರ: ತಾ.ವಿ:162/2006-07, ದಿನಾಂಕ: 12ನೇ ಮಾರ್ಚ್‌ 2010 
ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಳದಿಂದ ಈ ಕೆಳಗೆ ವಿವರಿಸಿದ ಕಾಮಗಾರಿಯನ್ನು ನಿರ್ವಹಿಸಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ ಕಾಯಿದೆ 99 ನಿಯಮ 2000 ದಂತೆ ಐಟಂವಾರು ಟೆಂಡರುಗಳನ್ನು 


ಪ್ರಕಾರ 


ಇಷು ಬಕ ಇಲಾಖೆಯಲ್ಲಿ ನೊಂದಾಯಿತ ಪ್ರಥಮ ದರ್ಜೆ ಗುತಿಗೆದಾರರಿಂದ ಆಹ್ವಾನಿಸಲಾಗಿದೆ. 


ಪ್ರಖ್ಯಾತ ಹಾಗೂ ಅನುಭವಿ ರಥ ಶಿಲ್ಪಿಗಳಿಂದ ಅಥವಾ ತಾ 





























ಖಾಲ ಟಂಡರು ಫಾರಂ 1 ಚಂಡರಿಗೆ ಇರದ ಕಲಸ 
ತ ಇ.ಎಂ.ಡಿ. ಮೊತ್ತ 
ಕ್ರಸಂ. | ಕಾಮಗಾರಿಯ ವಿವರ ಬೆಲೆ ಮೊತ್ತ (ರೂ ಗಳಲ್ಲಿ) ಪೂರೈಸಲು 
(ಹಿಂತಿರುಗಿಸಲಾಗುವುದಿಲ್ಲ.) (ರೂ. ಗಳಲ್ಲಿ) In ಕಾಲಾವಕಾಶ 
ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ 1 ವರ್ಷ 6 
ದೇವಸ್ಥಾನಕ್ಕೆ ನೂತನ ತಿಂಗಳು 
ಸಣ 
1. ಬ್ರಹ್ಮರಥವನ್ನು 5.000.00 1,20,05,552.00 1,20,500.00 (ಮಳೆಗಾಲ 
ನಿರ್ಮಿಸುವ ಬಗ್ಗೆ. ಸೇರಿ) 
ಸೂಚನೆ: 


1. ಕಾಮಗಾರಿಗಾಗಿ ಅರ್ಜಿಗಳನ್ನು ಸ್ವೀಕರಿಸುವ ದಿನಾಂಕ 24-04-2010 ಸಂಜೆ 5.00 ಗಂಟೆಯವರೆಗೆ 


2. ಖಾಲಿ ಟೆಂಡರು ಫಾರಂಗಳನ್ನು ನೀಡುವ ದಿನಾಂಕ 29-04-2010 ಸಂಜೆ 5.00 ಗಂಟೆಯವರೆಗೆ 





೧೪೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ಭಾಗ - ೫ 





3; 
4. 


ಷರತ್ತುಗಳು: 


ಪಿ.ಡಿ. 54 


1, 


10. 


Il. 
12. 


13. 


ಭರ್ತಿ ಮಾಡಿದ ಟೆಂಡರುಗಳನ್ನು ಸ್ವೀಕರಿಸುವ ದಿನಾಂಕ 30-04-2010 ಮಧ್ಯಾಹ್ನ 12.00 ಗಂಟೆಯವರೆಗೆ 
ತಾಂತ್ರಿಕ ಬಿಡ್ಡುಗಳನ್ನು ತೆರೆಯುವ ದಿನಾಂಕ 30-04-2010 ಅಪರಾಹ್ನ 3.00 ಗಂಟೆಗೆ 


ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಲ್ಲಿ ನೊಂದಾಯಿಸಲ್ಲಟ್ರ್ಟ ಅರ್ಹ ಹಾಗೂ ಅನುಭವೀ ಗುತ್ತಿಗೆದಾರರು, 

ಬ್ರಹ್ಮರಥ ನಿರ್ಮಾಣ ಸಂಬಂಧ ಟೆಂಡರು ಸಲ್ಲಿಸುವುದಾದಲ್ಲಿ ಗುತ್ತಿಗೆದಾರರು ಹೊಂದಿರುವ ರಥಶಿಲ್ಲಿಯ ಸಮಗ್ರ 

ಮಾಹಿತಿಯನ್ನು ಅಂದರೆ ಈ ಹಿಂದೆ ಸದ್ರಿ ರಥಶಿಲ್ಲಿ ರಚಿಸಿದ ರಥಗಳ ಛಾಯಾಚಿತ್ರಗಳು, ಹೊಂದಿರುವ ನಿಪುಣ 
ಮರ ಕೆತ್ತನೆ, ಕೆಲಸ ದವರು, ಇತ್ಯಾದಿ ಮಾಹಿತಿಯನ್ನು ತಾಂತ್ರಿಕ ಬಿಡ್ಡು ಜೊತೆಯಲ್ಲಿ ಇರಿಸತಕ್ಕದ್ದು. 

ದ್ವಿಲಕೋಟೆ ಪದ್ಧತಿಯಲ್ಲಿ ಟೆಂಡರ್‌ ಆಹ್ವಾನಿಸಲಾಗಿದ್ದು ಟೆಂಡರುದಾರರು 1.) ತಾಂತ್ರಿಕ ಬಿಡ್‌ ಮತ್ತು. 2) 

ಆರ್ಥಿಕ ಬಿಡ್‌ ಎಂಬ ಪ್ರತ್ಯೇಕ ಲಕೋಟೆಗಳಲ್ಲಿ ಸಲ್ಲಿಸತಕ್ಕದ್ದು. ತಾಂತ್ರಿಕ ಬಿಡ್ಡು ಮೊದಲು ತೆರೆದು ಅರ್ಹ 

ಬಿಡ್ಡುದಾರರಯಾದಿ ತಯಾರಿಸಿ ಅಂತಹವರ ಆರ್ಥಿಕ ಬಿಡ್ಡುಗಳನ್ನು ಮಾತ್ರ ತೆರೆಯಲಾಗುವುದು. 

ತಾಂತ್ರಿಕ ಬಿಡ್ಡಿನ ಲರೋಟೆಯು ಈ ಕೆಳಗಿನ ದಾಖಲೆಗಳನ್ನು ಹೊಂದಿರತಕ್ಕದ್ದು. 

ಅ) ಕಾಮಗಾರಿಗೆ ಇರಿಸಲಾದ ಇ.ಎಂ.ಡಿ. ಮೊಬಲಗನ್ನು ರಾಷ್ಟ್ರೀಕೃತ ಬ್ಯಾಂಕ್‌ಗಳ ಡಿ.ಡಿ. ರೂಪದಲ್ಲಿ 
ಕಾರ್ಯನಿರ್ವಹಣಾಧಿಕಾರಿ ಇವರಿಗೆ ವ ಪಡೆದು ಲಗತ್ತಿಸುವುದು. 

ಆ) ಪ್ರಸ್ತಾವಿತ ಬ್ರಹ್ಮರಥದ ಮಾದರಿಯಂತೆ ಇತರ ರಥಗಳನ್ನು ಈ ಹಿಂದೆ ನಿರ್ಮಿಸಿದ ಬಗ್ಗೆ ರಥದ ಛಾಯಾ 
ಚಿತ್ರಗಳನ್ನು ಹಾಗೂ ಕೆಲಸ ತೃಪ್ತಿಕರವಾಗಿ ಪೂರೈಸಿದ ಬಗ್ಗೆ ದೃಢೀಕರಣ ಪತ್ರವನ್ನು ಅಂತಹ 
ದೇವಸ್ಥಾನಗಳ ಕಾರ್ಯನಿರ್ವಹಣಾಧಿಕಾರಿಯವರಿಂದ ಪಡೆದು ಲಗತ್ತೀಕರಿಸುವುದು. 

ಇ) 2009-10ನೇ ಸಾಲಿನ ಆದಾಯ ತೆರಿಗೆ/ಮಾರಾಟ ತೆರಿಗೆ ಪಾವತಿಸಿದ ಬಗ್ಗೆ ಕ್ಲಿಯರೆನ್ಸ್‌ ಸರ್ಟಿಫಿಕೇಟ್‌ 
ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಲಗತ್ತಿಸುವುದು. ಹಾಗೂ 70 ನಂಬ್ರ ಹಾಗೂ PAN ನಂಬ್ರಗಳ 
ದೃಢೀಕರಣವನ್ನು ನೀಡುವುದು. 

ಈ) ಕಾಮಗಾರಿ ನಿರ್ವಹಿಸಲು ಅವಶ್ಯವಿರುವ ಯಂತ್ರೋಪಕರಣಗಳ ಟೆಂಡರುದಾರರು ಮ್ಹಾಲಕತ್ವ 
ಹೊಂದಿರುವ ಬಗ್ಗೆ “ಖರೀದಿ ಪತ್ರದ ದಾಖಲೆಯನ್ನು ತಪ್ಪದೇ ಲಗತ್ತಿಸುವುದು, ಹಾಗೂ ಎಲ್ಲಾ 
ದಾಖಲೆಗಳು ಗಜೆಟೆಡ್‌ ಅಧಿಕಾರಿಯ ದೃಢಿಕರಣದೊಂದಿಗೆ ಸಲ್ಲಿಸುವುದು. 

ಆರ್ಥಿಕ ಬಿಡ್ಡಿನ ಲಕೋಟೆಯು ಬ್ರಹ್ಮರಥದ ನಕ್ಷೆ ಹಾಗೂ ಟೆಂಡರು ಶೆಡ್ಯೂಲ್‌ (ದ್ವಿಪ್ರತಿ) ಒಳಗೊಂಡಿರತಕ್ಕದ್ದು. 

ಯಾವುದೇ ಕಾರಣಕ್ಕೆ ದರ ಹೆಚ್ಚಳವನ್ನು ಕಾಮಗಾರಿ ಪೂರ್ವದಲ್ಲಿ ಅಥವಾ ನಂತರ ಪರಿಗಣಿಸಲಾಗುವುದಿಲ್ಲ. 

ಹಾಗೂ ಮುಂಗಡ ಹಣ ನೀಡಲಾಗುವುದಿಲ್ಲ. 

ಸೂಚಿಸುವ ದರಗಳು ಎಲ್ಲಾ ಸಾಮಾಗ್ರಿ, ಸಾಗಣೆ ವೆಚ್ಚ, ಹೇರುವ ಮತ್ತು ಇಳಿಸುವ ವೆಚ್ಚ. ಕೂಲಿ ಮಜೂರಿ 

ಸೇರಿದಂತೆ, ಸರಕಾರಕ್ಕೆ ಪಾವತಿಸುವ ಎಲ್ಲಾ ತೆರಿಗೆಗಳು, ಇತ್ಯಾದಿ ಒಳಗೊಂಡಿರತಕ್ಕದ್ದು. 

ಬಿಲ್ಲುಗಳನ್ನು ಪಾವತಿಸುವ ಸಂದರ್ಭ ಭದ್ರತಾ ಠೇವಣಿಯನ್ನು ಶೇ 6.5 ಆದಾಯ ತೆರಿಗೆ ಶೇ 2.2 ಹಾಗೂ 

ಮಾರಾಟ ತೆರಿಗೆ ಶೇ 4ರ ದರದಲ್ಲಿ ಮುರಿಯಲಾಗುವುದು. 

ಕಾಮಗಾರಿಯನ್ನು ಶ್ರೀ ದೇವಳದ ವಠಾರದಲ್ಲಿ ನಿರ್ಮಿಸಿದ ಕಾರ್ಯಗಾರದಲ್ಲಿ ನಿರ್ವಹಿಸತಕ್ಕದ್ದು, ಮತ್ತು ಮರದ 

ದಿಮ್ಮಿಗಳನ್ನು ಸ್ಥೆ ಸೈಜುಗಳಾಗಿ ಪರಿವರ್ತಿಸುವ ಸಂದರ್ಭ ಮರದ ಗುಣಮಟ್ಟ ಪರಿಶೀಲಿಸಲು ಶ್ರೀ ದೇವಳದಿಂದ 

ನಿಯೋಜಿಸಿದ ಹಂಗಳ ಮುಕ್ತವಾಗಿರಿಸತಕ್ಕದ್ದು, ಅಲ್ಲದೆ ಸೈಜುಗಳು ಸಂಪೂರ್ಣವಾಗಿ ಒಣಗಿದ ಬಳಿಕವೇ 
ಕಾಮಗಾರಿ ಪ್ರಾರಂಭಿಸುವುದು. ಈ ಬಗ್ಗೆ ಶ್ರಿ ಶ್ರೀ ದೇವಳದ ಆಡಿ ತೀರ್ಮಾನವೇ ಅಂತಿಮವಾಗಿರುತ್ತದೆ. 
ರಥಶಿಲ್ಪವನ್ನು ಶಾಸ್ತೋಕ್ತ ಹಾಗೂ ಸಾಂಪ್ರದಾಯಿಕ ವಿಧಿಗಳಂತೆ ಶ್ರೀ ದೇವಳದಿ೦ದ ನಿಯೋಜಿಸಿದ ತಂತ್ರಿಗಳು, 
ಪ್ರಧಾನ ಅರ್ಚಕರು ಹಾಗೂ ನಿಯೋಜಿಸಿದ ವಾಸ್ತುಶಿಲ್ಲಿಗಳ ಸಲಹೆ ಸೂಚನೆಯಂತೆ ನಿರ್ವಹಿಸತಕ್ಕದ್ದು. 

ರಥ ನಿರ್ಮಾಣಕ್ಕೆ ಉಪಯೋಗಿಸುವ ಎಲ್ಲಾ ಜೋಡಣಾ ಸಾಮಾಗ್ರಿಗಳು ಐ.ಎಸ್‌.ಐ. ಅಥವಾ ಐ.ಎಸ್‌.ಓ. 

ಪಾಮಾಣಿತವಾಗಿದ್ದು ಅಧಿಕೃತ ವಿತರಕರಿಂದ ಪಡೆದು ಉಪಯೋಗಿಸತಕ್ಕದ್ದು. 

ಷರತ್ತುಗಳನ್ನೋ ಳಗೊಂಡ ಟೆಂಡರುಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ಬ್ರಹ್ಮರಥಕ್ಕೆ ಉಪಯೋಗಿಸುವ ಮರಗಳು. ಒಡಕು, ಬೆಳ್ಳೆ (8A) ಎಳೆಯ ಮರಗಳು, ವಿದೇಶಿ ಮರ, ಸಿಡಿಲು 

ಬಿದ್ದ ಮರ, ಹಾಗೂ ಕಡಿಮೆ ಸುತ್ತಳತೆಯುಳ್ಳ ಮರಗಳನ್ನು ಸೈಜುಗಳಾಗಿ ಪರಿವರ್ತಿಸಲು ಅವಕಾಶವಿಲ್ಲ. ಮರದ 

ಆಯ್ಕೆಯಲ್ಲಿ ಶ್ರೀ ದೇವಳದ ತೀರ್ಮಾನವೇ ಅಂತಿಮವಾಗಿರುತ್ತದೆ. 

ಯಾವುದೇ ಕಾರಣ ನೀಡದೆ ಟೆಂಡರು ಸ್ವೀಕರಿಸುವ ಅಥವಾ ನಿರಾಕರಿಸುವ ಅಧಿಕಾರವನ್ನು ಈ ಕೆಳಗೆ ಸಹಿ 

ಮಾಡಿದ ಅಧಿಕಾರಿಗಳು ಕಾಯ್ದುರಿಸಿರುತ್ತಾರೆ. 

ಕಾರ್ಯನಿರ್ವಹಣಾಧಿಕಾರಿಗಳು, 
ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ಸುಬ್ರಹ್ಮಣ್ಯ 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ೧೪೦೯ 


ಉದ್ಯೋಗ ಮತ್ತು ತರಬೇತಿ ಇಲಾಖೆ 
ಪ್ರಾಚಾರ್ಯರ ಕಾರ್ಯಾಲಯ, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಬಿ.ಹೆಚ್‌. ರಸ್ತೆ, ಅರಸೀಕೆರೆ-573103 
ಬಹಿರಂಗ ಹರಾಜಿನ ಅಧಿಸೂಚನೆ 
ಸಂಖ್ಯೆ: ಸಕ್ಕೆತಸಂ/ಅರಸೀ/ಖರೀದಿ/ಅ.ಸಾ.ವಿ/09-10, ದಿನಾಂಕ: 26ನೇ ಮಾರ್ಚ್‌ 2010 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಅರಸೀಕೆರೆ ಇಲ್ಲಿ ಲಭ್ಯವಿರುವ ಈ ಕೆಳಕಂಡ ಅನುಪಯುಕ್ತ ಕಚ್ಛಾ 
ಸಾಮಾಗ್ರಿಗಳನ್ನು ದಿ: 10/05/2010 ರಂದು ಬಹಿರಂಗ ಹರಾಜಿನ ಮೂಲಕ ಸಂಸ್ಥೆಯ ಆವರಣದಲ್ಲಿ ವಿಲೇವಾರಿ 





ಥಿ 
ಮಾಡಲಾಗುವುದು. ಹರಾಜಿನ ಬಿಡ್ಜ್‌ನ್ನು ಪುರಸ್ಕರಿಸುವ ಮತ್ತು ತಿರಸ್ಕರಿಸುವ ಹಕ್ಕನ್ನು ಸಂಸ್ಥೆಯ ಪ್ರಾಚಾರ್ಯರು 





























ಹೊಂದಿರುತ್ತಾರೆ. 
ದಿ: 10/05/2010 ಸಮಯ ಬೆಳಿಗ್ಗೆ 11 ಗಂಟೆ 
Sl. No. Particulars Quantity 

01 M.S. Scrap 3147 kg 

02 Alluminium Scrap 5.5 kg 

03 Electronic Machanic 24.300 kg 

ಪ್ರಾಚಾರ್ಯರು 
ಪಿ.ಆರ್‌. 221 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಅರಸೀಕೆರೆ-573103 
ಪೊಲೀಸ್‌ ಅಧೀಕ್ಷಕರ ಕಚೇರಿ ಉತ್ತರಕನ್ನಡ, ಕಾರವಾರ 
ಅಧಿಸೂಚನೆ 


ಟೆಂಡರ್‌ ಕಮ್‌ ಬಹಿರಂಗ ಹರಾಜು 
ಸಂಖ್ಯೆ: ಎಸಿಟಿ-5/ಎಂ.ಟಿ-26/ನಿ/2009-10, ದಿನಾಂಕ: 25ನೇ ಮಾರ್ಚ್‌ 2010 
ವಿಷಯ: ಉತ್ತರ ಕನ್ನಡ ಜಿಲ್ಲೆಯ ವಾಹನ ವಿಭಾಗದಲ್ಲಿ ನಿರುಪಯುಕ್ತ ವಾಹನಗಳನ್ನು ಟೆಂಡರ್‌ ಕಮ್‌ ಬಹಿರಂಗ 
ಹರಾಜು ಮೂಲಕ ದಿನಾಂಕ: 12/05/2010 ರಂದು ಸಾರ್ವಜನಿಕರಿಗೆ ಮಾರಾಟ ಮಾಡುವುದರ ಕುರಿತು. 
ಉಲ್ಲೇಖ: 1. ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ/04/ಶಿವಾನೀ/95/ದಿನಾಂಕ: 25/03/1996. 
2. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ/42/ಶಿವಾನೀ/2000 ದಿನಾಂಕ: 05/01/2001. 
3. ಪ್ರಧಾನ ಕಛೇರಿ ಆದೇಶ ಸಂ: ವಾಸಾ (1)40/09-10 ದಿ: 10/03/2010 
ಸಾರ್ವಜನಿಕರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಉಲ್ಲೇಖ 1, 2 ಮತ್ತು 3 ರ ಆದೇಶದಲ್ಲಿ 
ನಿರುಪಯುಕ್ತಗೊಳಿಸಲಾಗಿರುವ ಉತ್ತರಕನ್ನಡ ಜಿಲ್ಲಾ ಪೊಲೀಸ್‌ ಇಲಾಖೆಗೆ ಸೇರಿದ ಈ ಕೆಳಕಂಡ ಪೊಲೀಸ್‌ ವಾಹನಗಳನ್ನು 
ದಿ: 12/05/2010 ರಂದು ಬೆಳಿಗ್ಗೆ 10-00 ಗಂಟೆಗೆ ಉತ್ತರಕನ್ನಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಕಛೇರಿ ಕಾಜುಬಾಗ 
ಆವರಣದಲ್ಲಿ ಇರುವ ಸ್ಥಿತಿಯಲ್ಲಿಯೇ ಟೆಂಡರ್‌ ಕಮ್‌ ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲಾಗುವುದು. 
ಆಸಕ್ತಿಯುಳ್ಳ ಸಾರ್ವಜನಿಕರು ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಿ ಈ ವಾಹನಗಳನ್ನು ಖರೀದಿಸಬಹುದಾಗಿದೆ. ಟೆಂಡರ್‌ಗಳನ್ನು 
ನಿಗದಿತ ಠೇವಣಿಯೊಂದಿಗೆ ದಿ: 11/05/2010 ಸಂಜೆ 04-00 ಗಂಟೆಯೊಳಗೆ ಈ ಕಛೇರಿಗೆ ತಲುಪುವಂತೆ ಕಳುಹಿಸಬೇಕು. 
ನಂತರ ಬಂದವುಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 


























ಕ್ರ. ಸಂ. | ವಾಹನಗಳ ಹೆಸರು ಮತ್ತು ನೊಂದಣಿ ಸಂಖ್ಯೆ | ಖರೀದಿಸಿದ ವರ್ಷ 
1 ಮಹೀಂದ್ರಾ ಜೀಪ್‌ 1983 
ಸಿಎಜಿ-9618 
2 ಟಾಟಾ 407 ವ್ಯಾನ್‌ 1995 
ಕೆಎ-30/ಜಿ-93 
3 ಮಹೀಂದ್ರಾ ಮಿನಿ ಬಸ್‌ 1990 
ಕೆಎ-30/ಜಿ-08 





ಹೆಚ್ಚಿನ ವಿವರಗಳನ್ನು ಜಿಲ್ಲೆಯ ಯಾವುದೇ ಪೊಲೀಸ್‌ ಠಾಣೆಯ ಅಥವಾ ಈ ಕಛೇರಿಯ ನೋಟೀಸ್‌ 


ಬೋರ್ಡಿನಲ್ಲಿರುವ ವಿವರವಾದ ಪ್ರಕಟಣೆಯಿಂದ ತಿಳಿದುಕೊಳ್ಳುವುದು. 
ಪೊಲೀಸ್‌ ಅಧೀಕ್ಷಕರು, 
ಉತ್ತರಕನ್ನಡ, ಕಾರವಾರ 


೧೪೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ಭಾಗ - ೫ 





ಟೆಂಡರ್‌ ಫಾರಂನ ನಮೂನೆ 
ನಿರುಪಯುಕ್ತ ಪೊಲೀಸ್‌ ವಾಹನಗಳಿಗಾಗಿ ಟೆಂಡರ್‌ 


ಗೆ 
ಹೊಲೀಸ್‌ ಅಧೀಕ್ಷಕರು, 
ಉತ್ತರಕನ್ನಡ, ಕಾರವಾರ 
ಮಾನ್ಯರೇ, 
ತಮ್ಮ ಕಚೇರಿಯ ಸಂಕ್ಷಿಪ್ತ ಅಧಿಸೂಚನೆ ಸಂಖ್ಯೆ: ಎಸಿಟಿ-5/ಎ೦ಟಿ-26/ನಿ/09-10, ದಿನಾಂಕ: 25/03/2010 ರಲ್ಲಿ 
ತಿಳಿಸಿರುವ ನಿರುಪಯುಕ್ತ ವಾಹನ 
1 ಸಿಎಜಿ-9618 ಮಹೀಂದ್ರಾ ಜೀಪ್‌ನ್ನು ರೂ. (ದೊಹಾ —————————————— 
em ಮಾತ್ರ) ಗಳಿಗೆ ಖರೀದಿಸಲು ಒಪ್ಪಿರುತ್ತೇನೆ. 
2) ಕೆಎ-30/ಜಿ-93 ಟಾಟಾ 407 ವ್ಯಾನ್‌ನ್ನು ರೂ. CUR 
ee ಮಾತ್ರ) ಗಳಿಗೆ ಖರೀದಿಸಲು ಒಪ್ಪಿರುತ್ತೇನೆ. 
3) ಕೆಎ-30/ಜಿ-08 ಮಹೀಂದ್ರಾ ಮಿನಿ ಬಸ್‌ನ್ನು ರೂ. (ರೂಪಾಯಿ- ಎಡ 
ee ಮಾತ್ರ) ಗಳಿಗೆ ಖರೀದಿಸಲು ಒಪ್ಪಿರುತ್ತೇನೆ. 
ತಮ್ಮ ವಿಶ್ವಾಸಿ, 
ದಿನಾಂಕ 
ಸ್ಥಳ : (ಬಿಡ್‌ದಾರರ ಪೂರ್ಣ ಸಹಿ ಮತ್ತು ವಿಳಾಸ) 
ಪಿ.ಆರ್‌. 222 ಪೊಲೀಸ್‌ ಅಧೀಕ್ಷಕರು, ಉತ್ತರಕನ್ನಡ, ಕಾರವಾರ 


HORTICULTURE DEPARTMENT 
Tender Notification No. DH/AddI DH/F&N/TA/6/2008-09, Date: 3-4-2010 
Notice Inviting Proposal 
DEVELOPMENT OF HORTICULTURE FARMS AT 18 LOCATIONS IN KARNATAKA 
UNDER PPP FRAMEWORK 
Karnataka State Horticulture Development Agency (KSHDA) of the Department of Horticulture, 
Government of Karnataka is desirous of developing horticulture farms at 18 locations in Karnataka (the 
“Project”) under a Public-Private Partnership on Develop, Finance, Manage, Operate and Transfer (the 
“DFMOT”) basis with a view to promote horticulture by introducing the latest technologies, fresh and 
innovative ideas and the required investments. The area of the farms proposed for development varies 
from 60 acres to 650 acres. The successful bidder may develop any activities or combination thereof a) 
Horticulture resource centers, b) Botanical gardens and horticulture conservation centre and c) Post 
harvest handling and marketing centers, as per the terms of the agreement. The RFP document for the 


Project may be downloaded from the website www.horticulture.kar.nic.in. 


Important Details: Cost of RFP Document: 
RFP issue date - From 5" April 2010 Rs.10,000/- (Rs. Ten thousand only) in the form of 


Last date for submission of bids - 20" May 2010, a crossed Demand Draft (Non - refundable) drawn 
5.00 pm in favour of Executive Director, KSHDA, 
Bid Security - Rs. 2 lakhs per farm (maximum of Department of Horticulture, Bangalore on any 
Rs. 10 lakhs) scheduled banks payable at Bangalore. 
In case of any queries / clarifications on the Project, please contact KSHDAY/ Infrastructure Development 
Corporation (Karnataka) Limited (iDeCK) 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ೧೪೧೧ 





Project Proponent: KSHDA Project Advisor: iDeCK 
Contact Person: Contact Persons: 
Dr.K.Ramakrishnappa Ajay Kurhekar/Kumaran. C 
Executive Director, KSHDA, Tele: +91-80-43448010/45 
Lalbagh, Bangalore +91-9880280508 
Phone: +91-80-26564252 Fax: +91-80-23613016 
+91-80-22742109 Email: ajaykurhekar@idfc.com, 
+91-9448999203 kumaran.c@idfc.com 


Email: edkshda@gmail.com 
KSHDA reserves the right to cancel this invitation and / or invite fresh proposals with or without 
amendments to this invitation, without liability or any obligation for such invitation and without assigning 
Director of Horticulture Department 
ತೋಟಗಾರಿಕೆ ಇಲಾಖೆ 
ನೋಟಿಫಿಕೇಶನ್‌ ನಂ: DH/AddI DH/F&N/TA/6/2008-09, ದಿನಾಂಕ: 3ನೇ ಏಪ್ರಿಲ್‌ 2010 
ಪಸ್ತಾವನೆಗಳ ಆಮಂತಣ 
ರಾಜ್ಯದಲ್ಲಿರುವ ಆಯ್ದ 18 ತೋಟಗಾರಿಕೆ ಕ್ಷೇತಗಳನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಪಡಿಸುವುದು. 
ತೋಟಗಾರಿಕಾ ಇಲಾಖೆಯ ಕರ್ನಾಟಕ ರಾಜ್ಯ ತೋಟಗಾರಿಕಾ ಅಭಿವೃದ್ಧಿ ಏಜೆನ್ಸಿಯ ಅಡಿಯಲ್ಲಿರುವ ರಾಜ್ಯದ ಆಯ್ದ 18 
ತೋಟಗಾರಿಕೆ ಕ್ಷೇತಗಳನ್ನು ಸಾರ್ವಜನಿಕ ಇಗ ಸಹಭಾಗಿತ್ಚದಡಿಯಲ್ಲಿ ಆಧುನಿಕ ತಂತ್ರಜ್ಞಾನ, ವಿನೂತನ ಗ ನವೀನ 
ಕಲ್ಲನೆಗಳನ್ನೊಳಗೊಂಡಂತೆ ಅಭಿವೃದ್ಧಿ (Develop), ಆರ್ಥಿಕ ವ್ಯವಸ್ಥೆ (Finance), ನಿರ್ವಹಣೆ (018೧806), ಕಾರ್ಯಾಚರಣೆ 
(Operate) ಮತ್ತು ವರ್ಗಾವಣೆ (Transfer) (the “೦೯1/೦7” ) ಆಧಾರದ ಮೇಲೆ ಬಂಡವಾಳ ಹೂಡಿಕೆಯೊಂದಿಗೆ ಅಭಿವೃದ್ಧಿ 
ಪಡಿಸಿ, ಆ ಮೂಲಕ ತೋಟಗಾರಿಕೆಯನ್ನು ಅಭಿವೃದ್ಧಿ ಪಡಿಸಲು ಯೋಜಿಸಿದೆ. ಈ ಯೋಜನೆಯಲ್ಲಿ ಪಸ್ತಾಪಿಸಿರುವ 
ತೋಟಗಾರಿಕಾ ಕ್ಷೇತಗಳು ಸುಮಾರು 60 ರಿಂದ 650 ಎಕರೆ ಪದೇಶವುಳ್ಳವಾಗಿರುತ್ತದೆ. ಯಶಸ್ವಿ ಬಿಡ್ಡುದಾರರು ಮುಂದೆ 
ತಿಳಿಸಿರುವ ಯಾವುದಾದರೊಂದು ಅಥವಾ ಎಲ್ಲಾ ಚಟುವಟಿಕೆಗಳಲ್ಲಿ ಒಪ್ಪಂದದ ಷರತ್ತುಗಳನ್ಹಯ ಭಾಗವಹಿಸಬಹುದು. ಅ) 
ತೋಟಗಾರಿಕಾ ಸಂಪನ್ಮೂಲ ಕೇಂದ್ರ ಆ) ಸಸ್ಯ ತೋಟಗಳು (Botanical Gardens) ಹಾಗೂ ತೋಟಗಾರಿಕಾ ಸಂರಕ್ಷಣಾ 
ಕೇಂದ್ರ ಇ) ಕೊಯ್ಲೋತ್ತರ ನಿರ್ವಹಣೆ ಮತ್ತು ಮಾರುಕಟ್ಟೆ ಕೇಂದ್ರಗಳು. ಯೋಜನೆಯ ಪ್ರಾಸ್ತಾವನೆ ಬೇಡಿಕೆ ದಾಖಲಾತಿಗಳನ್ನು 
KSHDA ಕಛೇರಿಯಲ್ಲಿ ಅಥವಾ www.orticulture.kar.nic.in ವೆಬ್‌ಸೈಟ್‌ನಿಂದ ಪಡೆಯಬಹುದಾಗಿದೆ. 


ಮುಖ್ಯ ಮಾಹಿತಿ ಪ್ರಸ್ತಾವನಾ ಬೇಡಿಕೆ ದಾಖಲೆ ಪಡೆಯಲು Executive Director, 
ಪ್ರಸ್ತಾವನೆಗಳ ದಾಖಲಾತಿ ವಿತರಣೆ - ದಿ: 05.04.2010 ರ ನಂತರ KSHDA, Department of Horticulture, Bangalore 
ಬಿಡ್‌ ಸಲ್ಲಿಸಲು ಕೊನೆಯ ದಿನ - ದಿ: 20.05.2010 ಸಂಜೆ 5.00 ಗಂಟಿ ಇವರ ಹೆಸರಿನಲ್ಲಿ ಯಾವುದಾದರೂ ಶೆಡ್ಯೂಲ್‌ ಬ್ಯಾಂಕಿನಿಂದ 

ಬಿಡ್‌ ಭದ್ರತಾ ಠೇವಣಿ - ಪ್ರತಿ ಕ್ಷೇತ್ರ ಒಂದಕ್ಕೆ ರೂ.2.00 ಲಕ್ಷಗಳಂತೆ ರೂ.10,000/- ಕ್ಕೆ ಕ್ರಾಸ್‌ ಮಾಡಿದ ಡಿ.ಡಿ. ಯನ್ನು ಬೆಂಗಳೂರಿನಲ್ಲಿ 
(ಗರಿಷ್ಟ ರೂ.10.00 ಲಕ್ಷಗಳವರೆಗೆ) ಸಂದಾಯವಾಗುವಂತೆ ಪಡೆದು ಪ್ರಸ್ತಾವನೆಯೊಂದಿಗೆ ಸಲ್ಲಿಸುವುದು. 


ಹೆಚ್ಚಿನ ವಿವರಗಳಿಗೆ ಕರ್ನಾಟಕ ರಾಜ್ಯ ತೋಟಗಾರಿಕಾ ಅಭಿವೃದ್ಧಿ ಏಜೆನ್ಸಿ (KSHDA)! ಮೂಲಸೌಲಭ್ಯ ಅಭಿವೃದ್ಧಿ ನಿಗಮ (ಕರ್ನಾಟಕ) 
ನಿಯಮಿತ (1-De೦K) ರವರನ್ನು ಸಂಪರ್ಕಿಸುವುದು 


ಯೋಜನಾ ಪ್ರತಿಪಾದಕರು: KSHDA ಯೋಜನಾ ಸಲಹೆಗಾರರು: 1060/ 
ಸಂಪರ್ಕಾಧಿಕಾರಿ : ಸಂಪರ್ಕಾಧಿಕಾರಿ : 

ಡಾ|ಕೆ.ರಾಮಕೃಷ್ಣಪ್ಪ, ಶೀ ಅಜಯ್‌ ಕುದ್ದೇಕರ್‌ /ಕುಮಾರನ್‌.ಸಿ. 
ಕಾರ್ಯನಿರ್ವಾಹಕ ನಿರ್ದೇಶಕರು KSHDA, ಮೊರವಾಣಿ: --91-80-43448010/45 
ತೋಟಗಾರಿಕಾ ಇಲಾಖೆ, ಲಾಲ್‌ಬಾಗ್‌, +91-9880280508 
ಬೆಂಗಳೂರು. ಫ್ಯಾಕ್ಸ್‌: +91-80-—23613016 
ದೂರವಾಣಿ: --91-80-26564252 ಇ-ಮೇಲ್‌: ajaykurhekar@idfc.com 


+91-80-22742109 
+91-9448999203 
ಇ-ಮೇಲ್‌: edkshda@gmail.com 


೧೪೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ಭಾಗ - ೫ 





ಮೇಲ್ಕಂಡ ಆಮಂತ್ರಣವನ್ನು ರದ್ದುಗೊಳಿಸುವ / ಹೊಸದಾಗಿ ಕೋರಿಕೆಯನ್ನು ತಿದ್ದುಪಡಿ ಮಾಡಿ ಅಥವಾ ತಿದ್ದುಪಡಿ ಮಾಡದೆ 
ಕರೆಯುವ ಹಕ್ಕನ್ನು ಕರ್ನಾಟಕ ರಾಜ್ಯ ತೋಟಗಾರಿಕಾ ಅಭಿವೃದ್ಧಿ ಏಜೆನ್ಸಿ (68104) ಹೊಂದಿರುತ್ತದೆ ಹಾಗೂ ಮೇಲಿನ 
ಆಮಂತ್ರಣವನ್ನು KSHDAಿ ಯಾವುದೇ ಹೊಣೆಗಾರಿಕೆ ಇಲ್ಲದೆ ಹಾಗೂ ಯಾವುದೇ ಕಾರಣ ನೀಡದೆ ರದ್ದುಗೊಳಿಸುವ ಹಕ್ಕನ್ನು 
ಹೊಂದಿರುತ್ತದೆ. 
ಪಿ.ಆರ್‌. 239 ನಿರ್ದೇಶಕರು ತೋಟಗಾರಿಕೆ ಇಲಾಖೆ 
ತೋಟಗಾರಿಕಾ ಇಲಾಖೆ 
ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಛೇರಿ ರಾಜ್ಯ ವಲಯ, ರಾಮನಗರ ಜಿಲ್ಲೆ, 
ಸಂ:ಹಿಸತೋನಿ/ರಾವ/ರಾ/ಸತೋಅ/19/2009-10, ದಿನಾಂಕ: 3ನೇ ಏಪ್ರಿಲ್‌ 2010 
ರಾಮನಗರ ಜಿಲ್ಲೆ, ಮಾಗಡಿ ತಾಲ್ಲೂಕಿನ ತೋಟಗಾರಿಕಾ ಕ್ಷೇತಗಳ 2010ನೇ ಅವಧಿಯ ಪೂರ್ಣ ಅವಧಿಯ ಮಾವು ಫಸಲಿನ 
ವಿಲೇವಾರಿಗೆ ಟೆಂಡರ್‌ ಪಕಟಣೆ. 

ತೋಟಗಾರಿಕೆ ಇಲಾಖೆ, ರಾಮನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವ ಮಾಗಡಿ ತಾಲ್ಲೂಕಿನ ತೋಟಗಾರಿಕಾ ಕ್ಷೇತಗಳ 
2010ನೇ ಸಾಲಿನ ಪೂರ್ಣ ಅವಧೀಿಯ(ದಿನಾ೦ಕ:01-01-2010 ರಿಂದ 30-09-2010ರವರೆಗೆ)ಫಸಲುಗಳ ವಿಲೇವಾರಿಗೆ 
ಇಲಾಖೆಯ ನಿಯಮಾವಳಿಗಳ ಪಕಾರ ಟೆಂಡರ್‌ ಪಕಟಣೆಯನ್ನು ಹೊರಡಿಸಲಾಗಿದೆ. ಟೆಂಡರ್‌ ಪಕಿಯೆಯನ್ನು 
ದಿನಾಂಕ:26-04-2010ನೇ ಸೋಮವಾರದಂದು, ಮಧ್ಯಾಹ್ನ: 2.30ಘಂಟೆಯೊಳಗೆ ಹಿರಿಯ ಸಹಾಯಕ ತೋಟಗಾರಿಕೆ 
ನಿರ್ದೇಶಕರು (ರಾಜ್ಯವಲಯ), ರಾಮನಗರರವರ ಕಛೇರಿಯಲ್ಲಿ ನಡೆಸಲಾಗುವುದು. ಆಸಕ್ತಿಯುಳ್ಳ ಸಾರ್ವಜನಿಕರು ಮತ್ತು 
ವ್ಯಾಪಾರಸ್ಥರು ಸದರಿ ಪಕಿಯೆಯಲ್ಲಿ ಭಾಗವಹಿಸಲು ಕೋರಲಾಗಿದೆ. 
































ಫಸಲನ್ನು ರೂಡಿಸಿ ಟೆಂಡರ್‌ 
ಕ. ತೋಟಗಾರಿಕೆ ಕೇತ: ಫಸಲಿನ ಗಿಡಗಳ ಠೇವಣಿ ಮೊತ್ರ 
೨ “೨ ಕೊಳುವ ಕೊನೆ ಣ್‌ ನಡೆಸುವ 
ಸಂ. ಸಸ್ಯಾಗಾರದ ಹೆಸರು ಹೆಸರು ಸಂಖ್ಯೆ ಸ (ರೂ.ಗಳು) 
ದಿನಾಂಕ ವೇಳೆ 
ಬಗಿನಗೆರೆ 
ಮಧ್ಯಾಹ್ನ 
1 ತೋಟಗಾರಿಕೆ ಕೇತ, ಮಾಗಡಿ ಮಾವು 1750 30-09-2010 5000.00 
ಜ್‌. 3.00ಗಂಟೆಗೆ 
ತಾಲ್ಲೂಕು 
ಹಾರೋಹಳಿ 
೪ ಮಧ್ಯಾಹ್ನ 
2 ತೋಟಗಾರಿಕೆ ಕೇತ, ಮಾಗಡಿ ಮಾವು 320 30-09-2010 2000.00 ಠಿ 
“ಲ 3.30ಗಂಟೆಗೆ 
ತಾಲ್ಲೂಕು 








ಟೆಂಡರ್‌ ಫಾರಂಗಳನ್ನು ಪತೀ ಫಸಲಿಗೆ ರೂ. 25-00 ಪಾವತಿ ಮಾಡಿ ಈ ಕಛೇರಿ ಅಥವಾ ಸಂಬಂದಪಟ್ಟ 
ಕ್ಷೇತಗಳಲ್ಲಿ ಪಡೆಯಬಹುದು. ಟೆಂಡರ್‌ದಾರರು ಫಸಲಿಗೆ ನಿಗದಿಪಡಿಸಿದ ಠೇವಣಿ ಮೊತ್ತ ಮತ್ತು ಫಸಲಿಗೆ ತಾವು ನಮೂದಿಸುವ 
ಟೆಂಡರ್‌ ಮೊತ್ತದ ಶೇಕಡ 50 ಭಾಗದ ಮೊತ್ತವನ್ನು ಪತ್ಯೇಕವಾಗಿ ಅಡ್ಡಗೆರೆ ಎಳೆದ ಡಿಮಾಂಡ್‌ ಡಾಪ್ಟ್‌ ರೂಪದಲ್ಲಿ KSHDA, 
Bangalore (8.ಎಸ್‌.ಹೆಚ್‌.ಡಿ.ಎ. ಬೆಂಗಳೂರು)ರವರ ಹೆಸರಿನಲ್ಲಿ ಪಡೆದು ಟೆಂಡರ್‌ ಜೊತೆ ಕಡ್ಡಾಯವಾಗಿ ಲಗತ್ತಿಸಬೇಕು. 
ಟೆಂಡರ್‌ ಫಾರಂನಲ್ಲಿ ಟೆಂಡರ್‌ದಾರರು ತಾವು ದಾಖಲಿಸುವ ಮೊತ್ತವನ್ನು ಕಡ್ಡಾಯವಾಗಿ ನಮೂದಿಸಿ ತಮ್ಮ ಹೆಸರು ಮತ್ತು 
ವಿಳಾಸವನ್ನು ಭರ್ತಿ ಮಾಡಿ ಸಹಿ ಮಾಡಿರಬೇಕು. ಟೆಂಡರ್‌ದಾರರು ಭರ್ತಿಮಾಡಿದ ಮೊಹರಾದ ಟೆಂಡರ್‌ ಫಾರಂಗಳನ್ನು 
ನಿಗದಿಪಡಿಸಿದ ದಿನಾಂಕ ಮತ್ತು ವೇಳೆಗೆ ಅಥವಾ ಅದಕ್ಕೂ ಮೊದಲು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು 
(ರಾಜ್ಯವಲಯ), ರಾಮನಗರರವರ ಕಛೇರಿಯಲ್ಲೇ ಸಲ್ಲಿಸಬೇಕು. ಪತೀ ಫಸಲಿಗೂ ಪತ್ಯೇಕ ಟೆಂಡರನ್ನು ಸಲ್ಲಿಸಬೇಕು. 
ಮೇಲಿನ ತೋಟಗಾರಿಕೆ ಕ್ಷೇತಗಳ ಫಸಲನ್ನು ಟೆಂಡರ್‌ ಅನುಮೋದನೆಯಾದ ದಿನಾಂಕದಿಂದ 10ದಿನಗಳೊಳಗಾಗಿ 
ಪೂರ್ಣ ಮೊಬಲಗನ್ನು ಪಾವತಿ ಮಾಡಿ ಫಸಲನ್ನು ರೂಢಿಸಿಕೊಳ್ಳಬೇಕು. ಟೆಂಡರ್‌ ಅಂಗೀಕರಿಸುವ ಅಥವಾ ತಿರಸ್ಕರಿಸುವ 
ಅಧಿಕಾರವನ್ನು ತೋಟಗಾರಿಕೆ ನಿರ್ದೇಶಕರು ಪಡೆದಿರುತ್ತಾರೆ. ಇಲಾಖಾ ಅಧಿಕಾರಿಗಳ ತೀರ್ಮಾನವೇ ಅಂತಿಮವಾಗಿರುತ್ತದೆ. 
ಹೆಚ್ಚಿನ ಪರಿಷ್ಕೃತ ನಿಯಮಾವಳಿಗಳ ವಿವರಗಳನ್ನು ನಿಬ೦ದನೆ ಮತ್ತು ಷರತ್ತುಗಳನ್ನು ಈ ಕಛೇರಿಯಲ್ಲಿ ಅಥವಾ ಸಂಬಂಧಪಟ್ಟ 
ಕ್ಷೇತಗಳಲ್ಲಿ ಕೆಲಸದ ವೇಳೆಯಲ್ಲಿ ಪಡೆಯಬಹುದು. 
ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು 
ರಾಜ್ಯವಲಯ, ರಾಮನಗರ ಜಿಲ್ಲೆ 


ತೋಟಗಾರಿಕೆ ಉಪ ನಿರ್ದೇಶಕರು 
ರಾಮನಗರ ಜಿಲ್ಲೆ, ರಾಮನಗರ-571511 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ೧೪೧೩ 





ಅನುಬಂಧ 
ರಾಮನಗರ ಜಿಲ್ಲೆ, ಮಾಗಡಿ ತಾಲ್ಲೂಕಿನ ತೋಟಗಾರಿಕಾ ಕ್ಷೇತಗಳ, 2010ನೇ ಅವಧಿಯ ಪೂರ್ಣ ಅವಧಿಯ ಮಾವು ಫಸಲಿನ 
ವಿಲೇವಾರಿಗೆ ಟೆಂಡರ್‌ ಪಕಟಣೆ ವಿವರಗಳು. 
ಟೆಂಡರ್‌ ಸಲ್ಲಿಸಲು ಕೊನೆ ದಿನಾಂಕ ಮತ್ತು ವೇಳೆ: 26-04-3010 & ಮಧ್ಯಾಹ್ನ 2.30ಗಂಟೆಗೆ 
ಇ... ಟೆಂಡರ್‌ ನಡೆಸುವ ದಿನಾಂಕ : 26-04-2010. 



































ಫಸಲನ್ನು ರೂಡಿ: 
ಕ್ರ | ತೋಟಗಾರಿಕೆ ಕ್ಷೇತ; | ಫಸಲಿನ | ಗಿಡಗಳ ae Kk ಠೇವಣಿ ಮೊತ್ತ | ಟೆಂಡರ್‌ 
ಸಂ. | ಸಸ್ಯಾಗಾರದ ಹೆಸರು ಹೆಸರು | ಸಂಖ್ಯೆ ೪ (ರೂ.ಗಳು) | ನಡೆಸುವ ವೇಳೆ 
ದಿನಾಂಕ 
ಬಗಿನಗೆರೆ 
ಮಧ್ಯಾಹ್ನ 
[ ತೋಟಗಾರಿಕೆ ಕೇತ, ಮಾವು 1750 30-9-2010 5000.00 
ಪಮ 1.30ಗಂಟೆಗೆ 
ಮಾಗಡಿ ತಾಲ್ಲೂಕು 
ಹಾರೋಹಳ್ಳಿ 
ನ ಮಧ್ಯಾಹ್ನ 
2 ತೋಟಗಾರಿಕೆ ಕೇತ, ಮಾವು 320 30-9-2010 2000.00 
sh 3.30ಗ೦ಟೆಗೆ 
ಮಾಗಡಿ ತಾಲ್ಲೂಕು 





ವಿಶೇಷ ಸೂಚನೆ: ಟೆಂಡರ್‌ ನಡೆಯುವ ಸ್ಥಳ ೩ ದಿನಾಂಕ 
ಟೆಂಡರ್‌ ನಡೆಸುವ ದಿನಾಂಕ : 26-04-2010 
ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರವರ ಕಛೇರಿ 
ಪಿ.ಆರ್‌. 240 (ರಾಜ್ಯವಲಯ), ರಾಮನಗರ ಜಿಲ್ಲೆ, ರಾಮನಗರ-571511. 
BANGALORE WATER & SEWERAGE BOARD 
Office of the Chief Administrative Officer-cum-Secretary, Cauvery Bhavan, Bangalore-560009 
NOTIFICATION 
BWSSB/CAO-S/04-02-05/ 64 /09-10, dated: 8" April 2010 
Sub: Bangalore Water Supply and Sewerage Board (Absorption of Engineers appointed on 

deputation basis in Bangalore Water Supply and Sewerage Board) Regulations 2010. 

Bangalore Water Supply & Sewerage Board in exercise of the powers conferred by section 88 of 
Bangalore Water Supply & Sewerage Board Act 1964 (Karnataka Act 36 of 1964) and all the powers 
enabling it in its behalf, and with the approval of the Govt. of Karnataka accorded vide letter No. UDD 232 
MNI 2009 (Bhaga) dated: 6.3.2010, the Bangalore Water Supply & Sewerage Board hereby makes the 
following regulations. The draft of the said regulations having been published as required by sub section 2 
of section 88 of the said Act in Notification No.BWSSB/CAO-S/04-02-05/4845/09-10 dated:15-3-2010 and 
in part 5 of Karnataka Gazette dated:18-3-2010. 

And where as no objections or suggestions have been received in this regard. Now therefore, in 
exercise of powers conferred under section 88 of the BWSSB Act 1964 (Karnataka Act 36 of 1964), the 
Board hereby make the following regulations in consultation with State Govt. namely:- 
|. TITTLE AND COMMENCEMENT: 

(1) These regulations may be called the Bangalore Water Supply and Sewerage Board (Absorption 
of Engineers appointed on deputation basis in Bangalore Water Supply and Sewerage Board) 
(Amendment) Regulations 2010. 

(2) They shall come into force from the date of their publication in the official Gazette. 

I. Amendment of Schedule: In the Bangalore Water Supply and Sewerage Board (absorption of 
Engineers and Ministerial staff appointed on deputation in the Bangalore Water Supply and Sewerage 
Board) Regulations 2008, in the schedule after 51.00.13 and entries relating there to the following shall be 
inserted, namely:- 







































































೧೪೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ಭಾಗ - ೫ 
SCHEDULE 
(see regulation-3) 
Sl | Name of the Deputation Designation Date of Post in which Scale of Pay of 
No Engineer deputation in absorbed the post in which 
the Board absorbed. 
Sriyuths: 
1 2 3 4 5 6 

xX XX XX XX XX XX 

14 | ಓ Srinivasa Dinakar Asst.Engineer 4-6-2007 Asst.Engineer 7860-17085 

15 | P.T.Mallikarjiuna Reddy | Asst.Engineer 4-6-2007 Asst.Engineer 7860-17085 

16 | B.M.Nagendra Babu Asst.Engineer 4-6-2007 Asst.Engineer 7860-17085 

17 | S.T.Suresh Asst.Engineer 30-7-2007 Asst.Engineer 7860-17085 

18 | B.M.Narayanswamy Asst.Engineer 2-7-2007 Asst.Engineer 7860-17085 

19 | P.Umesh Asst.Engineer 01-08-2007 Asst.Engineer 7860-17085 

20 | G.T.Somashekhar Asst.Engineer 04-06-2007 Asst.Engineer 7860-17085 

21 | K.M.Anand Asst.Engineer 09-10-2007 Asst.Engineer 7860-17085 

22 | R.S.Manjunath Asst.Engineer 04-06-2007 Asst.Engineer 7860-17085 

23 | N.P.Balakrishna Asst.Engineer 04-03-2008 Asst.Engineer 7860-17085 

24 | Devaraju Jr.Engineer 01-09-2007 Jr.Engineer 5755-14305 

೧.೧.56 Chief Administrative Officer-Cum-Secretary, B.W.S.S.B 


ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ಕಾರ್ಯನಿರ್ವಾಹಕ ಇಂಜಿನಿಯರರು, ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ 
ಅಲ್ಪಾವಧಿ ಟೆಂಡರ್‌ ಪ್ರಕಟಣೆ 
No.EE/MID/BGM/AE/TND/2009-10/1124, Dated: 30% March 2010 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಕಾಯ್ದೆ ಅಧಿನಿಯಮ-2000ರ ಮತ್ತು ಇತ್ತೀಚಿನ 
ತಿದ್ದುಪಡಿಗಳಂತೆ, ಈ ಕೆಳಗಿನ ಕಾಮಗಾರಿಗಾಗಿ ಅರ್ಹ ಗುತ್ತಿಗೆದಾರರಿಂದ ಐಟಂ ದರದಂತೆ ಗುತ್ತಿಗೆಯನ್ನು “ಲ 
ಪೊಕ್ಕೂರ್‌ಮೆಂಟ್‌” ಮುಖಾಂತರ ಕಾರ್ಯನಿರ್ವಾಹಕ ಇಂಜಿನೀಯರರು ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ ಇವರಿಂದ 
ಆಹ್ವಾನಿಸಲಾಗಿದೆ. 











ಕ್ರ. ಕೆಲಸದ ಹೆಸರು ಟೆಂಡರಿಗಿಟ್ಟ ಇ.ಎಂ.ಡಿ ಟೆಂಡರ್‌ ಕೆಲಸವನ್ನು 
ಸಂ. ಅಂದಾಜು ಮೊತ್ತ ಮೊತ್ತ ಶುಲ್ಕ ಮುಗಿಸುವ 
(ರೂ. ಲಕ್ಷಗಳಲ್ಲಿ) | (ರೂ.ಗಳಲ್ಲಿ) | (ರೂ.ಗಳಲ್ಲಿ) ಕಾಲಮಿತಿ 
ಮಳೆಗಾಲ 
Standard Tender Document KW-4os 
1. ಬೆಳಗಾವಿ ಜಿಲ್ಲೆ ರಾಯಭಾಗ 289.79 4,35,000/- 5000/- 18 ತಿಂಗಳು 
ತಾಲ್ಲೂಕಿನ ಬೆಂಡವಾಡ ಗ್ರಾಮದ (ಮಳೆಗಾಲ 
ಹತ್ತಿರ ಏತ ನೀರಾವರಿ ಯೋಜನೆ ಸೇರಿ) 
ನಿರ್ಮಾಣ 























ಗುತ್ತಿಗೆದಾರರು ಕರ್ನಾಟಕ ಸರ್ಕಾರದ "ಇ ಪೊಕ್ಕೂರ್‌ಮೆಂಟ್‌”' ವೆಬ್‌ಸೈಟ್‌ https://eproc.karnataka.gov.in 
ನಲ್ಲಿ ಲಾಗಿನ್‌ ಆಗಿ ದಿನಾಂಕ: 28/04/2010 ರಿಂದ Download ಮಾಡಿಕೊಳ್ಳಬಹುದು. 

ಕಾಮಗಾರಿ ಪಡೆಯಲು ಅರ್ಹತೆ ಷರತ್ತುಗಳು ಕಾಮಗಾರಿ ವಿವರ ಇತ್ಯಾದಿಗಳನ್ನು ದಿ:04/5/2010ರ 17-30 
ಗಂಟೆವರೆಗೆ ವಿಭಾಗ ಕಛೇರಿಯಲ್ಲಿ ಅಥವಾ “ಇ-ಪ್ರೊಕ್ಕೂರ್‌ಮೆಂಟ್‌'' ಹೆಲ್ಫ್‌ ಡೆಸ್ಕ್‌ನಿಂದ ಪಡೆಯಬಹುದು. 080-22485867 

ಪೂರ್ವ ಟೆಂಡರ್‌ ಸಭೆಯ ದಿನಾಂಕ: 04.05.2010 (ಕಾರ್ಯನಿರ್ವಾಹಕ ಇಂಜಿನೀಯರರು ಸಣ್ಣ ನೀರಾವರಿ 
ವಿಭಾಗ, ಬೆಳಗಾವಿ, ಇವರ ಕಛೇರಿಯಲ್ಲಿ ಮುಂ 11.00 ಗಂಟೆ) 





ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ೧೪೧೫ 





ಟೆಂಡರ್‌ಗಳನ್ನು ಇ.ಎಂ.ಡಿ. ಹಾಗೂ ಟೆಂಡರ್‌ ಶುಲ್ಕದೊಂದಿಗೆ (ವೆಬ್‌ಸೈಟ್‌ನಲ್ಲಿ ನಿಗದಿ ಮಾಡಿರುವ 
ಯಾವುದಾದರೂ ಒಂದು ಮಾದರಿಯಲ್ಲಿ ಆನ್‌ ಲೈನ್‌ ಪೇಮೆಂಟ್‌ ಮಾತ್ರ 'ಇ-ಪ್ರೊಕ್ಕೂರ್‌ಮೆಂಟ್‌' ವೆಬ್‌ಸೈಟ್‌ 
https://eproc.karnataka.gov.in ನಲ್ಲಿ ದಿನಾಂಕ 6/5/2010ರ 16-00 ಗಂಟೆವರೆಗೆ ಸ್ವೀಕರಿಸಲಾಗುವುದು. 
ವ್ಹಿಬಿ. ಕುಲಕರ್ಣಿ 
ಕಾರ್ಯನಿರ್ವಾಹಕ ಇಂಜಿನೀಯರರು, ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ 
WATER RESOURCES DEPARTMENT (MINOR IRRIGATION) 
Office of the Executive Engineer M.l. Division, Belgaum 
SHORT-TERM TENDER NOTIFICATION 
No.EE/MID/BGM/TND/AE/09-10/1124, Dated: 30" March 2010 
As per KTTP Act-2000 and Amendment the Executive Engineer M.l. Division Belgaum has 
invited the item rate for the following work in E-Procurement Portal System. 
































Sl. Name of Work Amount put to Earnest Tender Period of 
No. tender (Rs. in Money Processing completion 
lakhs) Deposit Fee (Rs.) (including 
(Rs.) monsoon) 
(Standard Tender Document KW-4) 
1. | Construction of LIS near 289.79 4,35,000/- 5000/- 18 months 
Bendawad Village in Raibag Tq. (including 
Belgaum Dist. monsoon) 





The Contractors may log-in and Download from Govt. of Karnataka E-Procurement Web Site 
https://eproc.karnataka.gov.in from 28/04/2010. 

The details of the works and other conditions may be obtained in the Division Office or E- 
Procurement Help Desk 080-22485867 up to 04/05/2010. 

Date of Pre-tender meeting : 04.05.2010 (In the office of the Executive Engineer, M.l. Division, 
Belgaum at 11.00 AM 

The Tender will be received along with Tender processing fee and E.M.D. (as prescribed in the 
Web-site in any one of the mode by on-line payment only) in https//eproc.karnataka.gov.in on or before 
06/05/2010 upto 16.00 hrs. 


V.B. KULKARNI 
P.R. 238 Executive Engineer, M.l. Division, Belgaum 
FORM -1 
(See Rule 9) 
POLICE DEPARTMENT 
NOTIFICATION 


Shri PANDURANGA ARJUN GAIND working as CPC-1242 in the Police Department of / office of 
The Superintendent of Police, Bijapur District is permitted to change his name to PANDURANGA ARJUN 
PATIL 
P.D. 41 Superintendent of Police, Bijapur 
FORM -IV 
(See Rule 12) 
NOTICE 
It is hereby notified that the undersigned has changed his/her name from 
DR. SRINIVAS .B to DR. SRINIVAS REDDY .B 
P.D. 42 DR. SRINIVAS .B 


೧೪೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ಭಾಗ - ೫ 


ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ, ಭದ್ರಾವತಿ ವಿಭಾಗ, ಭದ್ರಾವತಿ 
ಸಂಕ್ಷಿಪ್ತ ಹರಾಜು ಪ್ರಕಟಣೆ 
ಸಂಖ್ಯೆ:ಬಿ1/ಎಸ್‌.ಎ.ಎಸ್‌.ಸಿಆರ್‌.3/2009-10, ದಿನಾಂಕ: 31ನೇ ಮಾರ್ಚ್‌ 2010 
ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ತರೀಕೆರೆ ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ 
ನಾಟಾಗಳನ್ನು ಅನುಸೂಚಿಯಲ್ಲಿ ಸೂಚಿಸಿರುವಂತೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಭದ್ರಾವತಿ ವಿಭಾಗ, ಭದ್ರಾವತಿ 
ಅಥವಾ ಇವರಿ೦ದ ಅಧಿಕಾರ ಪಡೆದ ಇತರೆ ಅಧಿಕಾರಿಗಳು ದಿನಾ೦ಕ: 28.04.2010 ರ ಬೆಳಿಗ್ಗೆ 10.00 ಗಂಟೆಗೆ ಈ ಕೆಳಗೆ 
ನಮೂದಿಸಿರುವ ಹಾಗೂ ಸವಿಸ್ತಾರ ಹರಾಜು ಪ್ರಕಟಣೆ ನಿಬಂಧನೆಗಳ ಷರತ್ತಿಗೊಳಪಟ್ಟು ಬಹಿರಂಗ ಹರಾಜು ಮಾಡುವರು. 












































ಕ್ರ. ಸಂ. ಜಾತಿ (ಅಂದಾಜು ಪ್ರಮಾಣ) 

1 ಬೀಟೆ 13.739 ಎಂ3 
2 ಸಾಗುವಾನಿ 17.175 ಎ೦3 
3 ಇತರೆ 30.896 ಎ೦3 
4 ನೀಲಗಿರಿ 0.625 ಎಂ3 

5 ಬೀಟೆ ಆರ್‌.ಕೆ. ಬಿಲ್ಲೆಟ್ಸ್‌ 2.000 ಎಂ3 
6 ಸಾಗುವಾನಿ ಸೌದೆ 1700 ಎಂ.3 
7 ಕಾಡುಜಾತಿ ಸೌದೆ 4.000 ಎ೦3 
8 ಇತರೆ ಸರ್ಕಾರಿ ಪೋಲ್ಟ್‌ 246 ಸಂಖ್ಯೆ 





ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಭದ್ರಾವತಿ ವಿಭಾಗ, ಭದಾವತಿ 
Office of the Deputy Conservator of Forests, Bhadravathi Division, Bhadravathi 
BRIEF SALE NOTIFICATION 
No.B1.SAS.CR.3/2009-10, Dated: 31* March 2010 
Sub: Auction sale of Timber and other forest produce in Govt. Timber Depot. Tarikere on 
28.04.2010 
Ref: No.B4.SAS.u® -CR.8/09-10 dtd:27.03.2010 of the Conservator of Forests, Shimoga 
Circle, Shimoga 
It is hereby notified for the general information of the public that the Timber and other forest 
produce as detailed below will be sold in the Government Timber Depot. Tarikere in public auction on 
28.04.2010 from 10.00 A.M. by the Deputy Conservator of Forests, Bhadravathi Division, Bhadravathi or 
the authorized officer subject to conditions of the detailed sale notifications. 






































Sl. No. Species Approximate quantity 
1 Beete 13.739 m3 
2 Teak 17.175 m3 
3 Others 30.896 m3 
4 Nilagiri 0.625 m3 
5 Beete RKB Billets 2.000 m3 
6 Teak Flv 1.700 m3 
7 Jungle Wood F/w 4.000 m3 
8 Other Govt.poles 246 Nos 








P.R. 237 


Deputy Conservator of Forests, 


Bhadravathi Division, Bhadravathi 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ೧೪೧೭ 





ಅರಣ್ಯ ಇಲಾಖೆ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, ಶಿವಮೊಗ್ಗ ವಿಭಾಗ, ಶಿವಮೊಗ್ಗ 
ಅಧಿಸೂಚನೆ 
ಸಂಖ್ಯೆ: ಎ4-ನಾಟಾ ಹರಾಜು:ಸಿಆರ್‌-62/09-10, ದಿನಾಂಕ: 27ನೇ ಮಾರ್ಚ್‌ 2010 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ ಈ ಕೆಳಗೆ ನಮೂದಿಸಿದ ನಾಟಾ ಸಂಗ್ರಹಾಲಯಗಳಲ್ಲಿ ಲಭ್ಯವಿರುವ ಬೀಟೆ, ಸಾಗುವಾನಿ, ಅಕೇಶಿಯಾ ಇತರೆ ಜಾತಿಯ 


ನಾಟಾಗಳು ಎಳೆಗಳು ಮತ್ತು ಸೌದೆ ಇತ್ಯಾದಿಯನ್ನು ಆಯಾ ಡಿಪೋವಿನ ಹೆಸರಿನ ಮುಂದೆ ಸೂಚಿಸಿದ ದಿನಾಂಕದಂದು ಬಹಿರಂಗ ಹರಾಜು ಮಾರಾಟದಲ್ಲಿ ವಿಕ್ರಯಿಸಲು ಸಾಮಾನ್ಯ ಅವಗಾಹನೆಗೆ 
ಪ್ರಕಟಿಸಿದೆ. 























ಹರಾಜಿಗಿಟ್ಟ ಉತ್ಪನ್ನಗಳ ಅ೦ದಾಜು ಪ್ರಮಾಣ 
ಬೀಟೆ ಸಾಗುವಾನಿ ಇತರೆ ಅಕೇಶಿಯಾ ಪೋಲ್ಸ್‌ ನೀಲಗಿರಿ ಎಫ್‌.ಓ.ಸಿ. 
ಕ್ರ ಡಿಪೋದ ಹರಾಜು ಜಾತಿ 
ಸಂ ಹೆಸರು ದಿನಾಂಕ ಬೀಟೆ ಸಾಗುವಾನಿ ಇತರೆ ಅಕೇಶಿಯಾ ಸೌದೆ ಪೋಲ್ಸ್‌ ಇತರೆ 
ಜಾತಿ 
ಘ.ಮೀ. ಘ.ಮೀ. ಘ.ಮೀ. ಘ.ಮೀ. ಸಂಖ್ಯೆ ಘ.ಮೀ. ಘ.ಮೀ ಘ.ಮೀ ಘ.ಮೀ ಘ.ಮೀ. ಘ.ಮೀ ಸಂಖ್ಯೆ ಸಂಖ್ಯೆ 
1 ಸರ್ಕಾರಿ ನಾಟಾ | 26.4.2010 ನಾಟಾ ದ ನಾಟಾ ನಾಟಾ ಅಕೇಶಿಯಾ — ದ — — — — ಎ — 
ಡಿಪೋ (ಖಾಸಗಿ) 1.387 32.000 ಪೋಲ್‌ 
ಆಲ್ಕೊಳ 0.119 ಸೌದೆ 1015 ಸಂಖ್ಯೆ 
ಶಿವಮೊಗ್ಗ 38.000 
2 ಸರ್ಕಾರಿ ನಾಟಾ | 27.4.2010 — ನಾಟಾ ನಾಟಾ ನಾಟಾ ಅಕೇಶಿಯಾ — — — — — — ದ ಕಲ್ಲು 70 
ಡಿಪೋ 3.000 60.000 440.000 ಪೋಲ್ಸ್‌ ಟನ್‌ 
ಕುರುವಳ್ಳಿ ಕಾಡುಜಾತಿ 2000 ನಂ. 
ತೀರ್ಥಹಳ್ಳಿ ಸೌದೆ 
60.000 





















































ಟಿಪ್ಪಣಿ: 1. ಈ ಮೇಲಿನ ಸರಕು ಪ್ರಮಾಣ ಅಂದಾಜು ಇರುತ್ತದೆ. 


2. ಮಾರಾಟದ ಅಧಿಸೂಚನೆಯ ಪತಿಗಳಿಗಾಗಿ ಸಂಬಂಧಪಟ್ಟ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ 


ಕಛೇರಿಯ ವೇಳೆಯಲ್ಲಿ (ರಜಾ ದಿನಗಳನ್ನು ಹೊರತುಪಡಿಸಿ) ಸಂಪರ್ಕಿಸುವುದು. 
ಎಸ್‌. ವೆಂಕಟೇಸನ್‌ 


ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಶಿವಮೊಗ್ಗ ವಿಭಾಗ, ಶಿವಮೊಗ್ಗ. 


೧೪೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ಭಾಗ - ೫ 





FOREST DEPARTMENT 
Office of the Deputy Conservator of Forests, Shimoga Division, Shimoga 
Notification 
No. A4-TBR:Sale-CR-62/2009-10, Dated: 27" March 2010 
It is hereby notified for the information of general public that Beete, Teak Acacia, Other Kind Timber, Poles, and Firewood etc., available in the following 
Govt. Timber Depots. of Shimoga division will be sold in Public Auction on the dates shown against each depot. 







































































Beete Teak Other Acacia Poles Eucalyptus FOC 
Sl. Name of Date of 
kind Beete Teak O.K. Acacia FIW Poles Others 
No. | the Depot sale 
M3 M3 M3 M3 M3 Nos. M3 M3 M3 M3 M3 
1 GTD, 26.4.2010 | Timber - Timber Timber Acacia - ಎ - - - - - - 
Alkola, (Pvt) 1.387 32.000 Poles 
Shimoga 0.119 F/wood 1015 
38.000 No. 
2 GTD 27.4.2010 - Timber | Timber Timber Acacia - - - - - - - Stone 
Kuruvalli, 3.000 60.000 | 440.000 Poles 70 Ton 
Thirthahalli J/kind 2000 
F/wood Nos. 
60.000 
Note: 1. Quantities shown above are approximate. 
2. For detailed sale notification please contact the concerned Deputy Conservator of Forests, during office hours except govt. holidays. 
S. VENKATESAN 
P.R. 232 Deputy Conservator of Forests, Shimoga Division, Shimoga. 


ತೋಟಗಾರಿಕೆ ಇಲಾಖೆ 
ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಛೇರಿ (ರಾಜ್ಯವಲಯ), ಶಿವಮೊಗ್ಗ 
ಟೆಂಡರ್‌ ಕಂ-ಬಹಿರಂಗ ಹರಾಜು ಪ್ರಕಟಣೆ 
ಸಂ:ಹಿಸತೋನಿ/ರಾವ/ಶಿ/ತಾಸ/1182/2009-10, ದಿನಾಂಕ: 22ನೇ ಮಾರ್ಚ್‌ 2010 
ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ರಾಜ್ಯವಲಯ, ಗಾಂಧಿಪಾರ್ಕ್‌, ಶಿವಮೊಗ್ಗ, ರವರ ಅಧೀನದಲ್ಲಿ ಬರುವ ವಿವಿಧ ತೋಟಗಾರಿಕೆ ಕ್ಷೇತ್ರದಲ್ಲಿ ತೆಂಗು ಫಸಲನ್ನು ಟೆಂಡರ್‌ 
ಕಂ-ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲು ಈ ಕೆಳಕಂಡಂತೆ ದಿನಾಂಕಗಳನ್ನು ನಿಗದಿಪಡಿಸಿದೆ. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ೧೪೧೯ 












































ಕ. | ತೋಟಗಾರಿಕೆ ಕ್ಷೇತ್ರದ ಹೆಸರು ಫಸಲಿನ ಟೆಂಡರ್‌ ಫಾರಂ ಟೆಂಡರ್‌ ಟೆಂಡರ್‌ ಟೆಂಡರ್‌ ತೆರೆಯುವ | ಇಎಂಡಿ ಮೊತ್ತ ಇ.ಎಂ.ಡಿ. 
ಸಂ ಹೆಸರು ಅವಧಿ ಪಡೆಯುವ ಸಲ್ಲಿಸಲು ತೆರೆಯುವ ಸ್ಥಳ ಪೂರ್ಣ ಹಾಗೂ 
ಕೊನೆಯ ಕೊನೆಯ ದಿನಾಂಕ / ಟೆಂಡರ್‌ ಮೊತ್ತಕ್ಕೆ 
ದಿನಾಂಕ ಮತ್ತು ದಿನಾಂಕ/ವೇಳೆ ವೇಳೆ ಶೇ.50 ಡಿ.ಡಿ. 
ವೇಳೆ ತೆಗೆಯುವ 
ವಿಳಾಸ 
1 | ಯಳವರಸಿ ತೋಟಗಾರಿಕೆ ಕ್ಷೇತ್ರ ತೆಂಗು 1.1.10 ರಿಂದ 24.4.10 26.4.10 26.4.10 ಯಳವರಸಿ 1000/ K.S.H.D.A 
(ರಾವ), ಸಾಗರ ತಾ: 31.12.10 500 PM 1130 AM 12.00 PM ತೋಟಗಾರಿಕೆ ಕ್ಷೇತ್ರ Bangalore 
(ರಾವ), ಸಾಗರ ತಾ: 
2 ಕುರುವಳ್ಳಿ ತೋಟಗಾರಿಕೆ ಕ್ಷೇತ್ರ ತೆಂಗು 11.10 ರಿ೦ದ 26.4.10 27.4.10 27.4.10 ಕುರುವಳ್ಳಿ 5000/- K.S.H.D.A 
ತೀರ್ಥಹಳ್ಳಿ ತಾ: 31.12.10 5.00 PM 12.00 AM 12.30 PM ತೋಟಗಾರಿಕೆ ಕ್ಷೇತ್ರ Bangalore 
(ರಾವ), ತೀರ್ಥಹಳ್ಳಿ 
3 | ಬಿ.ಆರ್‌.ಪಿ. ತೋಟಗಾರಿಕೆ ಕ್ಷೇತ್ರ ತೆಂಗು 1.1.10 ರಿಂದ 27.410 28.4.10 28.4.10 ಬಿ.ಆರ್‌.ಪಿ. 5000/- K.S.H.D.A 
ಬಿ.ಆರ್‌.ಪಿ. ಭದ್ರಾವತಿ ತಾ 31.12.10 500 PM 12.00 PM 12.30 PM ತೋಟಗಾರಿಕೆ ಕ್ಷೇತ್ರ Bangalore 
(ರಾವ), ಭದ್ರಾವತಿ 
4 ಕಾಳೇನಹಳ್ಳಿ ತೋಟಗಾರಿಕೆ ತೆಂಗು 1.1.10 ರಿಂದ 28.4.10 29.4.10 29.4.10 ಕಾಳೇನಹಳ್ಳಿ 1000/- K.S.H.D.A 
ಕ್ಷೇತ್ರ ಶಿಕಾರಿಪುರ 31.12.10 500 PM 11.30 PM 12.00 PM ತೋಟಗಾರಿಕೆ ಕ್ಷೇತ್ರ Bangalore 
ಶಿಕಾರಿಪುರ 
5 (ಜಿಲ್ಲಾ ನರ್ಸರಿ ತೋಟಗಾರಿಕೆ ತೆಂಗು 11.10 ರಿ೦ದ 29.4.2010 30.4.10 30.4.10 ಹಿರಿಯ ಸಹಾಯಕ 1000/- K.S.H.D.A 
ಕ್ಷೇತ್ರ, ಶಿವಮೊಗ್ಗ 31.12.10 5.00 PM 11.00 AM 11.30 AM ತೋಟಗಾರಿಕೆ Bangalore 
ನಿರ್ದೇಶಕರು, 
ರಾಜ್ಯವಲಯ, 
ಶಿವಮೊಗ್ಗ 






























































೧೪೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ಭಾಗ - ೫ 
ಕ. | ತೋಟಗಾರಿಕೆ ಕ್ಷೇತ್ರದ ಹೆಸರು ಫಸಲಿನ ಟೆಂಡರ್‌ ಫಾರಂ ಟೆಂಡರ್‌ ಟೆಂಡರ್‌ ಟೆಂಡರ್‌ ತೆರೆಯುವ | ಇಎಂಡಿ ಮೊತ್ತ ಇ.ಎಂ.ಡಿ. 
ಸಂ. ಹೆ ಅವಧಿ ಪಡೆಯುವ ಸಲ್ಲಿಸಲು ತೆರೆಯುವ ಸ್ಥಳ ಪೂರ್ಣ ಹಾಗೂ 
ಕೊನೆಯ ಕೊನೆಯ ದಿನಾಂಕ / ಟೆಂಡರ್‌ ಮೊತ್ತಕ್ಕೆ 
ದಿನಾಂಕ ಮತ್ತು ದಿನಾಂಕ/ವೇಳೆ ವೇಳೆ ಶೇ.50 ಡಿ.ಡಿ. 
ವೇಳೆ ತೆಗೆಯುವ 
ವಿಳಾಸ 
6 | ತುಂಗಾ ತೋಟಗಾರಿಕೆ ಕ್ಷೇತ್ರ, ತೆಂಗು 1.1.10 ರಿಂದ 29.4.10 30.4.10 30.4.10 ಹಿರಿಯ ಸಹಾಯಕ 1000/- K.S.H.D.A 
ಶಿವಮೊಗ್ಗ 31.12.10 500 PM 11.30 AM 12.00 AM ತೋಟಗಾರಿಕೆ Bangalore 
ನಿರ್ದೇಶಕರು, 
ರಾಜ್ಯವಲಯ, 
ಶಿವಮೊಗ್ಗ 
7 |ಡಿ.ಸಿ. ಕಾಂಪೌಂಡ್‌ ತೆಂಗು 1.1.10 ರಿಂದ 29.4.10 30.4.10 30.4.10 ಹಿರಿಯ ಸಹಾಯಕ 1000/- K.S.H.D.A 
ತೋಟಗಾರಿಕೆ ಕ್ಷೇತ್ರ, ಶಿವಮೊಗ್ಗ 31.12.10 500 PM 12.00 PM 12.30 PM ತೋಟಗಾರಿಕೆ Bangalore 
ನಿರ್ದೇಶಕರು, 
ರಾಜ್ಯವಲಯ, 
ಶಿವಮೊಗ್ಗ 
8 | ಕೊಡಕಣಿ ತೋಟಗಾರಿಕೆ ಕ್ಷೇತ್ರ ತೆಂಗು 1.1.10 ರಿಂದ 3.5.10 4.5.10 5.5.10 ಹಿರಿಯ ಸಹಾಯಕ 1000/- K.S.H.D.A 
ಸೊರಬ 31.12.10 500 PM 12.00 PM 12.30 PM ತೋಟಗಾರಿಕೆ Bangalore 
ನಿರ್ದೇಶಕರು, 
ರಾಜ್ಯವಲಯ, 
ಶಿವಮೊಗ್ಗ 
ಮಾವು 1.1.10 ರಿಂದ 3.5.10 4.5.10 5.5.10 ಹಿರಿಯ ಸಹಾಯಕ 500/- K.S.H.D.A 
31.12.10 500 PM 12.30 PM 100 PM ತೋಟಗಾರಿಕೆ Bangalore 
ನಿರ್ದೇಶಕರು, 
ರಾಜ್ಯವಲಯ, 
ಶಿವಮೊಗ್ಗ 
ಪಿ.ಆರ್‌. 226 ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, (ರಾಜ್ಯವಲಯ), ಶಿವಮೊಗ್ಗ 





ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ೧೪೨೧ 





IN THE COURT OF THE IV ADDL.CITY CIVIL JUDGE, MAYOHALL, BANGALORE CCH-21 
P & S.C.No.25013/2010, HG:21/04/2010 

PETITIONER: 
1. Sri Ashok Reddy, aged about 55 yrs 5/0 Late Sri Thima Reddy, No.332/1 Varthur, Bangalore East 

Taluk, Pin Code No.560 087 

Vis 
RESPONDENT: NIL 
PUBLIC NOTICE 

Notice is hereby given that a petition have been made to this court under section 276 of the 
Indian Succession Act, praying for grant of Probate in respect of the Will Dt. 23/9/2008 of late Smt Ambuja 
Who died at Bangalore on 06/10/2008. 

Be it known that No caveat has been entered and the said petition is posted for hearing on 
21/4/2010, All persons claiming to have any interest in the security/deposits, may come and participate in 
the proceedings before grant of Probate to the petitioner. 

SCHEDULE PROPERTY ITEM No.1 

All that piece and parcel of the immovable property Land Sy. No.120:5, measuring 2.00 acre (two 
acres), situated at Varthur, Varthur Hobli, Bangalore East Taluk and bounded on:;East by: Sy.No.120:8 
West by: Sy.No.120:6 North by : Sy.No.120:7 South by: Halsahalli Alle 
ITEM No.2:- All that piece and Parcel of the immovable property Land Sy. No. 119:5, measuring 1.00 
acre (two acres) out of 2.00 acres, situated at Varthur, Varthur Hobli, Bangalore East Taluk and bounded: 
East by: Road, West by: Messe Narayana Reddy’s land North by : hulimavo Munigana Land, South by: P. 
Narayanaswamy Land 
ITEM No.3:- All that piece and Parcel of the immovable property Land Sy.No.120:7, measuring 0.20 
guntas (twenty guntas) including house, situated at Varthur, Varthur Hobli Bangalore East Taluk and 
bounded on:- East by : Same Sy.No.Belongs to Ashok Reddy Land, West by : Out of Same Sy.No. Ashok 
Reddy’s House, North by: Road, South By: Sy.No.120.6. 

ITEM No.4:- All that piece and Parcel of the immovable property Land Sy.No.11:3, measuring 0.11 
Guntas (Eleven guntas) Situated at Halasahalli Village, Sarjapur Hobli, Anekal Taluk, Bangalore District 
and bounded on:- East by: H.A. Rama Reddy's Land, West by: Puttamma’s Land North by: Ramaiah’s 
Land, South by: Narayana Reddy’s land. 

ITEM No.5:- All that piece and parcel of the immovable property land Sy.No.16:P, measuring 1 acres 13 
guntas (one acre thirteen guntas), situated at Narayanakere Village, Anugondanahalli Hobli, Hoskote 
Taluk, Bangalore Rural District and bounded on:- East by : H.T. Sridhar Land, West by: Krishna Reddy 
land, North by: Kalu Dari, South by: Papi Reddy Land, 

ITEM No.6:- LIC Policy No363434444 dt.19.9.2005, LIC Policy No.363477472 Dt.15.3.07, LIC policy 
No.363944856 Dt.15.5.2007 and Agri Gold customer ID No.S.1.D.5036440 Dt.12.3.2007 and Canara 
Bank, Varthur Branch account No.24243, Vijaya Bank, Varthur Branch Account No.143101011001054 
and post office account No.95402 and 95403 cash and 150 gram gold in my present house. 

Given under my hand and the seal of the Court, this the 7" day of April, 2010. 

By Order of the Court, 
P.D. 55 Assistant Registrar 
City Civil Court, Mayohall Unit, Bangalore 


೧೪೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ಭಾಗ - ೫ 





ಪೊಲೀಸ್‌ ಇಲಾಖೆ 
ಉಪ ಪೊಲೀಸ್‌ ಕಮೀಷನರ್‌ ರವರ ಕಛೇರಿ, ಸಿ.ಎ.ಆರ್‌. ಕೇಂದ್ರ ಘಟಕ, ಮೈಸೂರು ರಸ್ತೆ, ಬೆಂಗಳೂರು-18 
ಅಧಿಸೂಚನೆ 
ಸಂಖ್ಯೆ:ಎಂಟಿಸಿ(1)/14/2007-08, ದಿನಾಂಕ: 31ನೇ ಮಾರ್ಚ್‌ 2010 
ವಿಷಯ: ಸಿ.ಎ.ಆರ್‌ ಕೇಂದ್ರ ಘಟಕದ ವಾಹನ ವಿಭಾಗದಲ್ಲಿ ಸಂಗ್ರಹವಾಗಿರುವ ನಿರುಪಯುಕ್ತ ಬಿಡಿಭಾಗಗಳು 
ಟೈರುಗಳು, ಟ್ಯೂಬು ಮತ್ತು ಪ್ಲಾಪ್‌ ಸುಟ್ಟ ತೈಲ, ಖಾಲಿ ತೈಲದ ಬ್ಯಾರಲ್‌ (ಡ್ರಮ್‌)ಗಳು ಮತ್ತು 
ಬ್ಯಾಟರಿಗಳನ್ನು ಟೆಂಡರ್‌/ಬಹಿರಂಗ ಹರಾಜಿನ ಮೂಲಕ ಸಾರ್ವಜನಿಕರಿಗೆ ವಿಲೇವಾರಿ ಮಾಡುವ 
ಸಂಬಂಧ ಪ್ರಕಟಣೆ. 
ಉಲ್ಲೇಖ: ಪೊಲೀಸ್‌ ಕಮೀಷನರ್‌, ಬೆ೦ಗಳೂರು ನಗರ ರವರ ಕಛೇರಿ ಆದೇಶ ಸಂಖ್ಯೆ: 599/ಲೆಕ್ಕ 
(6)ಎ೦ಟಿ/2009-10 ದಿನಾ೦ಕ: 29.03.2010. 
ಮೇಲಿನ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ, ಸಾರ್ವಜನಿಕರಿಗೆ ಈ ಮೂಲಕ 
ತಿಳಿಯಪಡಿಸುವುದೇನೆಂದರೆ, ಸಿ.ಎ.ಆರ್‌. ಕೇಂದ್ರ ಘಟಕ, ಮೈಸೂರು ರಸ್ತೆ ಬೆಂಗಳೂರು ನಗರ ಘಟಕದಲ್ಲಿನ ವಾಹನ 
ವಿಭಾಗದಲ್ಲಿ ದಿನಾ೦ಕ:01.04.2006 ರಿ೦ದ 31.03.2007 ವರೆಗೆ ಹಾಗೂ ದಿನಾಂಕ:01.04.2007 ರಿಂದ 31.03.2008 ವರೆಗೆ 
ಎರಡು ವರ್ಷಗಳ ಅವಧಿಯಲ್ಲಿ ಸಂಗ್ರಹವಾಗಿರುವ ಪೊಲೀಸ್‌ ವಾಹನಗಳಿಂದ ಬೇರ್ಪಡಿಸಲಾದ ನಿರುಪಯುಕ್ತ ಹಳೆಯ 
ಬಿಡಿಭಾಗಗಳು, ಟೈರುಗಳು, ಟ್ಯೂಬ್‌ಗಳು ಮತ್ತು ಪ್ಲಾಪ್‌ ಸುಟ್ಟ ತೈಲ, ಖಾಲಿ ತೈಲದ ಬ್ಯಾರಲ್‌ (ಡ್ರಮ್‌ಗಳು) ಹಾಗೂ 
ಬ್ಯಾಟರಿಗಳನ್ನು ಸಾರ್ವಜನಿಕರಿಗೆ ವಿಲೇವಾರಿ ಮಾಡಲು ದಿನಾಂಕ:28.04.2010ರ ಬುಧವಾರ ಬೆಳಿಗ್ಗೆ 10.30 ಗಂಟೆಗೆ 
ಸರಿಯಾಗಿ ಈ ಕಛೇರಿಯ ವಾಹನ ವಿಭಾಗ ಆವರಣದಲ್ಲಿ ಟೆಂಡರ್‌/ಬಹಿರಂಗ ಹರಾಜನ್ನು ಏರ್ಪಡಿಸಲಾಗಿರುತ್ತದೆ. ಇಚ್ಚೆವುಳ್ಳ 
ಬಿಡ್ಡುದಾರರು ಸದರಿ ಹರಾಜಿನಲ್ಲಿ ಭಾಗವಹಿಸುವ ಮೂಲಕ ಅಥವಾ ಟೆಂಡರ್‌ಗಳನ್ನು ಸಲ್ಲಿಸುವುದರ ಮೂಲಕ ನಿರುಪಯುಕ್ತ 
ವಸ್ತುಗಳನ್ನು ಪಡೆಯಬಹುದಾಗಿರುತ್ತದೆ. 
ಹರಾಜು ಮಾಡಲು ಉದ್ದೇಶಿಸಿರುವ ನಿರುಪಯುಕ್ತ ವಸ್ತುಗಳ ವಿವರಣಾ ಪಟ್ಟ 
ದಿನಾಂಕ: 01.04.2006 ರಿಂದ 31.03.2007ರ ವರೆಗೆ 


1. ಹಳೆಯ ಬಿಡಿಭಾಗಗಳು 12,945 ಕೆ.ಜಿ. (ಪ್ರತಿ ಕೆ.ಜಿ. ಲೆಕ್ಕದಲ್ಲಿ ವಿಲೇವಾರಿ) 
2 ಟೈರು ಮತ್ತು ಟ್ಯೂಬ್‌ಗಳು 2,504 ಸಂಖ್ಯೆ (ಲಾಟ್‌ ಮೂಲಕ ವಿಲೇವಾರಿ) 
3 ಸುಟ್ಟ ತೈಲ 4,620 ಲೀ (ಪ್ರತಿ ಲೀಟರ್‌ ಲೆಕ್ಕದಲ್ಲಿ ವಿಲೇವಾರಿ) 
4 ಖಾಲಿ ತೈಲದ ಬ್ಯಾರಲ್‌ಗಳು (ಡ್ರಮ್‌ಗಳು) 87 ಸಂಖ್ಯೆ (ಪ್ರತಿಯೊಂದು ಡ್ರಮ್ಮಿನ ಲೆಕ್ಕದಲ್ಲಿ ವಿಲೇವಾರಿ) 
5 ಬ್ಯಾಟರಿಗಳು 18 ಸಂಖ್ಯೆ (ಲಾಟ್‌ ಮೂಲಕ ವಿಲೇವಾರಿ) 
ದಿನಾಂಕ: 01.04.2007 ರಿಂದ 31.03.2008ರ ವರೆಗೆ 
1. ಹಳೆಯ ಬಿಡಿಭಾಗಗಳು 1.250 ಕೆ.ಜಿ. (ಪ್ರತಿ ಕೆ.ಜಿ. ಲೆಕ್ಕದಲ್ಲಿ ವಿಲೇವಾರಿ) 
2 ಟೈರುಗಳು 134 ಸಂಖ್ಯೆ (ಲಾಟ್‌ ಮೂಲಕ ವಿಲೇವಾರಿ) 
3 ಟ್ಯೂಬುಗಳು ಮತ್ತು ಪ್ಲಾಪ್ಸ್‌ 134 + 6 ಸಂಖ್ಯೆ (ಲಾಟ್‌ ಮೂಲಕ ವಿಲೇವಾರಿ) 
4 ಸುಟ್ಟ ತೈಲ 3,990 ಲೀ (ಪ್ರತಿ ಲೀಟರ್‌ ಲೆಕ್ಕದಲ್ಲಿ ವಿಲೇವಾರಿ) 
5 ಖಾಲಿ ತೈಲದ ಬ್ಯಾರಲ್‌ಗಳು (ಡ್ರಮ್‌ಗಳು) 29 ಸಂಖ್ಯೆ (ಪ್ರತಿಯೊಂದು ಡ್ರಮ್ಮಿನ ಲೆಕ್ಕದಲ್ಲಿ ವಿಲೇವಾರಿ) 
ಉಪ ಪೊಲೀಸ್‌ ಕಮೀಷನರ್‌, 
ಪಿ.ಆರ್‌. 236 ಸಿ.ಎ.ಆರ್‌ ಕೇಂದ್ರ ಘಟಕ, ಬೆಂಗಳೂರು 
ಕರ್ನಾಟಕ ಲೋಕ ಸೇವಾ ಆಯೋಗ “ಉದ್ಯೋಗ ಸೌಧ”, ಬೆಂಗಳೂರು-560 001 
ತಿದ್ದುಪಡಿ 


ಸಂಖ್ಯೆ: ಆರ್‌(1)10291/09- _10/ಪಿಎಸ್‌ ಸಿ, ದಿನಾಂಕ: 25ನೇ ಮಾರ್ಚ್‌ 2010 

ಕಾಲೇಜು ಶಿಕ್ಷಣ ಬಾಚಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 205 ಅರ್ಥಶಾಸ್ತ್ರ ಉಪನ್ಯಾಸಕರ ಅಂತಿಮ 
ಆಯ್ಕೆಪಟ್ಟಿಯನ್ನು ಪಿಎಸ್‌ಸಿ 33 ಆರ್‌ಟಿಬಿ 2007 ದಿನಾಂಕ: 31.01.2009 ರಲ್ಲಿ ಪ್ರಕಟಿಸಲಾಗಿದ್ದು" ಈ ಆಯ್ಕೆಪಟ್ಟಿಯಲ್ಲಿ ಕ್ರಮ 
ಸಂಖ್ಯೆ 91 ರಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿ ಶ್ರೀಮತಿ ಶಾಂತಕುಮಾರಿ ಕೆಹೆಚ್‌ಜಿ, ಇವರು ಮೀಸಲಾತಿಯನ್ನು ಸಾಮಾನ್ಯ 
ಅರ್ಹತೆ/ಬಿ/ಗಾಮೀಣ "ಎಂದು ಬೆರಳಚ್ಚು ದೋಷದಿಂದ ತಪ್ಪಾಗಿ ಮುದ್ರಿತವಾಗಿರುವುದರಿಂದ ಈ ಕೆಳಕಂಡ ತಿದ್ದುಪಡಿಯನ್ನು 
ಹೊರಡಿಸಲಾಗಿದೆ. 

ಕ್ರಮ ಸಂಖ್ಯೆ 91ರ ಅಭ್ಯರ್ಥಿ ಶ್ರೀಮತಿ ಶಾಂತಕುಮಾರಿ ಕೆಹೆಚ್‌ಜಿ ಇವರು ಸಾಮಾನ್ಯ ಅರ್ಹತೆ/3ಬಿ/ಮ 
ಮೀಸಲಾತಿಯಡಿ ಆಯ್ಕೆಯಾಗಿರುವರು ಎಂದು ಓದಿಕೊಳ್ಳುವುದು. 

ವಿ.ಬಿ. ಪಾಟೀಲ್‌ 
ಪಿ.ಆರ್‌. 223 ಕಾರ್ಯದರ್ಶಿ, 
ಕರ್ನಾಟಕ ಲೋಕ ಸೇವಾ ಆಯೋಗ 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ೧೪೨೩ 





ಅರಣ್ಯ ಇಲಾಖೆ 
ಅರಣ್ಯ ಸಂರಕ್ಷಣಾಧಿಕಾರಿ, ಕಾರ್ಯಯೋಜನೆ ಮತ್ತು ಮೋಜಣಿ, ಶಿವಮೊಗ್ಗ 
ಸಂಕ್ಷಿಪ್ತ ಟೆಂಡರ್‌ ಪ್ರಕಟಣೆ 
ಸಂ:ಎ2/ಬಿಯುಡಿ.ಕಲ್ಲುಕಂಬ.ಟೆಂಡರ್‌.ಸಿಆರ್‌.02/10-11, ದಿನಾಂಕ: 1ನೇ ಏಪ್ರಿಲ್‌ 2010 
ವಿಷಯ: 2010-11ನೇ ಸಾಲಿನಲ್ಲಿ ಶಿವಮೊಗ್ಗ ವಿಭಾಗದಲ್ಲಿ ಮೋಜಣಿ ಮಾಡಿದ ಪ್ರದೇಶಗಳಿಗೆ ಕಲ್ಲುಕಂಬ 
ಚಪ್ಪಡಿಗಳನ್ನು ಸರಬರಾಜು ಮಾಡಲು ಟೆಂಡರ್‌ ಕುರಿತು. 
2010-11ನೇ ಸಾಲಿನಲ್ಲಿ ಶಿವಮೊಗ್ಗ ವಿಭಾಗದಲ್ಲಿ ಎಸ್‌.ಎಫ್‌. ಆರ್‌.ಎಫ್‌ ಮತ್ತು ಎಂ.ಎಫ್‌. ಪ್ರದೇಶಗಳ 
ಸೀಮಾರೇಖೆಗಳಲ್ಲಿ ಉತ್ತಮ ಗುಣಮಟ್ಟದ ಸುಟ್ಟ (ಸಿಂಗಲ್‌ ಲೈನ್‌ ಡೆಸ್‌ ಗ್ರಾನೈಟ್‌ ಕಲ್ಲು) ಚೆನ್ನಾಗಿ ಕೆತ್ತಿದ 145 
ಸೆಂ.ಮೀ.ಎತ್ತರ, 20 ಸೆಂ.ಮೀ.ಅಗಲ ಹಾಗೂ 15 ಸೆಂ.ಮೀ.ದಪ್ಪ ಹಾಗೂ ಅರ್ಧಚಂದ್ರ ವರ್ತುಲಾಕಾರದ ಕಲ್ಲುಕಂಬಗಳನ್ನು 
ತಯಾರಿಸಿ ಕಲ್ಲುಕಂಬಗಳ ಮೇಲೆ 5 ಮಿ.ಮೀ. ಆಳವಾಗಿ ನಿಗದಿಪಡಿಸಿದ ಅಕ್ಷರಗಳನ್ನು (ಆರ್‌.ಎಫ್‌) ಬಾಣದ ಗುರುತು ಮತ್ತು 
ಅನುಕ್ರಮ ಸಂಖ್ಯೆಯನ್ನು ಕೊರೆದು ಹಸಿರು ಬಣ್ಣದಿಂದ ಅಕ್ಷರಗಳನ್ನು ಪೇಯಿಂಟ್‌ ಮಾಡಿ ಮೋಜಣಿ ಪ್ರದೇಶಕ್ಕೆ ಸಾಗಾಣಿಕೆ 
ಮಾಡಿ ಕಲ್ಲುಕಂಬ ಇಳಿಸಿ ಜೋಡಿಸಿಕೊಡುವ ಬಗ್ಗೆ ಟೆಂಡರ್‌ ಎಂದು ಬರೆಯಲಾದ ಹಾಗೂ ಮೊಹರಾದ ಮತ್ತು ಸಹಿ 
ಮಾಡಲಾದ ಟೆಂಡರ್‌ನ್ನು ನೊಂದಾಯಿಸಲ್ಲಟ್ಟ ಗುತ್ತಿಗೆದಾರರಿಂದ ಆಹ್ವಾನಿಸಿದೆ. ಈ ಮೇಲ್ಕಂಡ ಷರತ್ತುಗಳನ್ನು ಪೂರೈಸಿದ್ದಲ್ಲಿ 
ಟೆಂಡರ್‌ಗಳನ್ನು ದಿನಾಂಕ:3.5.2010ರ ಅಪರಾಹ್ನ 3 ಗಂಟೆಗೆ ಹಾಗೂ ಸದರಿ ದಿನ ಟೆಂಡರ್‌ಗೆ ಯಾರೂ ಭಾಗವಹಿಸದೆ ಇದ್ದ 
ಪಕ್ಷದಲ್ಲಿ ಅಥವಾ ಕಾರಣಾಂತರದಿಂದ ಟೆಂಡರ್‌ ರದ್ದುಪಡಿಸಿದಲ್ಲಿ ಪುನಃ ದಿನಾಂಕ: 10.5.2010ಕ್ಕೆ 3.00 ಗಂಟೆಯವರೆಗೆ 
ಸ್ವೀಕರಿಸುವರು. 








ಷೆಡ್ಯೂಲ್‌ 
ಯೂನಿಟ್‌ ಕಾಮಗಾರಿಗಳ ವಿವರ ಆರ್‌.ಎಫ್‌. ಅಂದಾಜು ಇ.ಎಂ.ಡಿ. 
ನಂ. ಕಲ್ಲುಕಂಬಗಳ ಮೊತ್ತ ರೂ.ಗಳಲ್ಲಿ 
ಸಂಖ್ಯೆ (ರೂ.ಗಳಲ್ಲಿ) 
1, ಶಿವಮೊಗ್ಗ ವಿಭಾಗದಲ್ಲಿ ಮೋಜಣಿ ಮಾಡಿದ ಸೀಮಾರೇಖೆ | 1470 ಸಂಖ್ಯೆ 441000.00 | 22050.00 


ಪ್ರದೇಶಗಳಿಗೆ 145 ಸೆಂ.ಮೀ.ಎತ್ತರ, 20 ಸೆಂ.ಮೀ. ಅಗಲ 
ಹಾಗೂ 15 ಸೆಂ.ಮೀ.ದಪ್ಪ ಹಾಗೂ ತುದಿಯಲ್ಲಿ 
ವರ್ತುಲಾಕಾರದ ಉತ್ತಮ ಗುಣಮಟ್ಟದ ಸುಟ್ಟ ಸಿಂಗಲ್‌ 
ಲೈನ್‌ ಡೆಸ್‌ ಮಾಡಿದ ಕಲ್ಲುಕಂಬಗಳನ್ನು, ಸ್ಟೋನ್‌ 
ಕ್ವಾರಿಗಳಿಂದ ತಯಾರಿಸಿ ಕಲ್ಲುಕಂಬಗಳ ಮೇಲೆ 5 ಮಿ.ಮೀ. 
ಆಳವಾಗಿ ನಿಗದಿಪಡಿಸಿದ ಅಕ್ಷರಗಳನ್ನು (ಆರ್‌.ಎಫ್‌) 
ಬಾಣದ ಗುರುತು ಮತ್ತು ಅನುಕ್ರಮ ಸಂಖ್ಯೆಯನ್ನು 
ಕೊರೆದು ಹಸಿರು ಬಣ್ಣದಿಂದ ಅಕ್ಷರಗಳನ್ನು ಪೇಯಿಂಟ್‌ 
ಮಾಡಿ ಮೋಜಣಿ ಪ್ರದೇಶಕ್ಕೆ ಸಾಗಾಣಿಕೆ ಮಾಡಿ ಕಲ್ಲುಕಂಬ 


ಇಳಿಸಿ ಜೋಡಿಸಿಕೊಡುವ ಬಗ್ಗೆ. 























ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌. 230 ಕಾರ್ಯಯೋಜನೆ ಮತ್ತು ಮೋಜಣಿ, ಶಿವಮೊಗ್ಗ 
ಲೋಕೋಪಯೋಗಿ ಇಲಾಖೆ 
ಕಾರ್ಯನಿರ್ವಾಹಕ ಅಂಜಿನಿಯರರ ಕಛೇರಿ, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ಮಂಗಳೂರು ವಿಭಾಗ, ಮಂಗಳೂರು 
ಸಮಯಾವಧಿ ವಿಸ್ತರಣೆ 
ಲೋ.ಇ:ಮಂ.ವಿ:ಟಿ.ಎನ್‌.ಡಿ(515)(62ಆ):2009-10:ಎಆ1, ದಿನಾಂಕ: 30ನೇ ಮಾರ್ಚ್‌ 2010 
ದಿನಾಂಕ: 18.02.2010 ರ "ಉದಯವಾಣಿ' ಮತ್ತು "ದಿ ನ್ಯೂ ಇಂಡಿಯನ್‌ ಎಕ್ಸ್‌ಪ್ರೆಸ್‌' ದಿನಪತ್ರಿಕೆಗಳಲ್ಲಿ ಪ್ರಕಟವಾದ 
ಈ ಕಛೇರಿಯ ಟೆಂಡರ್‌ ನೋಟಿಫಿಕೇಶನ್‌ ನಂ:ಲೋ.ಇ:ಮಂ.ವಿ:ಟಿ.ಎನ್‌.8(512):2009-10:ಎಇ॥: ದಿನಾ೦ಕ; 15.02.2010ರ 
ಪ್ರಕಟಣೆಯ ನಬಾರ್ಡ್‌ ಆರ್‌.ಐ.ಡಿ.ಎಫ್‌-15ರ ಕ್ರಸ೦.1 ಮತ್ತು 2 ಕಾಮಗಾರಿಗಳಿಗೆ ಮತ್ತು ದಿನಾಂಕ: 27.02.2010ರ “ಹೊಸ 
ದಿಗಂತ' ಮತ್ತು ದಿನಾಂಕ: 28.02.2010ರ "ದಿ ನ್ಯೂ ಇಂಡಿಯನ್‌ ಎಕ್ಸ್‌ಪ್ರೆಸ್‌' ದಿನಪತ್ರಿಕೆಗಳಲ್ಲಿ ಪ್ರಕಟವಾದ ಈ ಕಛೇರಿಯ 
ಟೆಂಡರ್‌ ನೋಟೀಫಿಕೇಶನ್‌ ನಂಬ;ಲೋ.ಇ:ಮಂ.ವಿ:ಟಿ.ಎನ್‌.ಡಿ (62%): 2009-10:ಎಇ1 :ದಿನಾಂಕ: 24.02.2010ರ 


೧೪೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೫, ೨೦೧೦ ಭಾಗ - ೫ 


ಪ್ರಕಟಣೆಯ ನಬಾರ್ಡ್‌-15ರಲ್ಲಿನ ಕಾಮಗಾರಿಗೆ ಆನ್‌ಲೈನ್‌ನಲ್ಲಿ ಟೆಂಡರ್‌ ಸಲ್ಲಿಸಲು ಕೊನೆಯ ದಿನಾಂಕ:21.04.2010 ರಂತೆ 
ಪರಿಷ್ಕರಿಸಲಾಗಿದೆ: 

ಮೇಲಿನ ಬದಲಾವಣೆಗಳನ್ನು ಹೊರತುಪಡಿಸಿ ಇನ್ನಾವುದೇ ಬದಲಾವಣೆ ಇರುವುದಿಲ್ಲ. ಹೆಚ್ಚಿನ ವಿವರಗಳನ್ನು ಇ- 
ಪ್ರೊಕ್ಕೂರ್‌ಮೆಂಟ್‌ ಪೋರ್ಟಲ್‌ ಅಂತರ್‌ಜಾಲದ ವೆಬ್‌ಸೈಟ್‌ https://eproc.karnataka.gov.in ನಲ್ಲಿರುವ ಟೆಂಡರು 
ಡಾಕ್ಕುಮೆ೦ಟ್‌ನಲ್ಲಿ ಪಡೆಯಬಹುದಾಗಿದೆ. 





ಕಾರ್ಯನಿರ್ವಾಹಕ ಇಂಜಿನಿಯರ್‌ 
ಪಿ.ಆರ್‌. 233 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ಮಂಗಳೂರು ವಿಭಾಗ, ಮಂಗಳೂರು 
ಲೋಕೋಪಯೋಗಿ ಇಲಾಖೆ 
ಕಾರ್ಯನಿರ್ವಾಹಕ ಅಂಜಿನಿಯರರ ಕಛೇರಿ, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ಮಂಗಳೂರು ವಿಭಾಗ, ಮಂಗಳೂರು 
ಸಮಯಾವಧಿ ವಿಸ್ತರಣೆ 
ಲೋ.ಇ:ಮಂ.ವಿ:ಟಿ.ಎನ್‌.ಡಿ(59)(65):2009-10:ಎಇ1, ದಿನಾಂಕ: 30ನೇ ಮಾರ್ಚ್‌ 2010 
ದಿನಾಂಕ: 13.03.2010 ರ "ಕರಾವಳಿ ಅಲೆ' ಮತ್ತು "ಡೆಕ್ಕನ್‌ ಹೆರಾಲ್ಡ್‌' ದಿನಪತ್ರಿಕೆಗಳಲ್ಲಿ ಪ್ರಕಟವಾದ ಈ ಕಛೇರಿಯ 
ಟೆಂಡರ್‌ ನೋಟಿಫಿಕೇಶನ್‌ ನಂ:ಲೋ.ಇ:ಮಂ.ವಿ.ಟಿ.ಎನ್‌.ಡಿ(56)(59):2009-10:ಎಇ1:ದಿನಾ೦ಕ: 12.03.2010ರ ಪ್ರಕಟಣೆಯ 
ಸಂಖ್ಯೆ 1 ರಿಂದ 3 ಕಾಮಗಾರಿಗಳು ಮತ್ತು ದಿನಾಂಕ:18.03.2010ರ “ವಿಜಯ ಕರ್ನಾಟಕ' ಮತ್ತು "ದಿ ನ್ಯೂ ಇಂಡಿಯನ್‌ 
ಎಕ್ಸ್‌ಪ್ರೆಸ್‌' ದಿನಪತ್ರಿಕೆಗಳಲ್ಲಿ ಪ್ರಕಟವಾದ ಈ ಕಛೇರಿಯ ಟೆಂಡರ್‌ ನೋಟೀಫಿಕೇಶನ್‌ ನಂಬ್ರ;ಲೋ.ಇ:ಮಂ.ವಿ:ಟಿ.ಎನ್‌.ಡಿ (65): 
2009-10:ಎಇ!:ದಿನಾಂಕ: 17.03.2010ರ ಪ್ರಕಟಣೆಯ 5054-ಓಆರ್‌ಎಫ್‌ ಕಾಮಗಾರಿಗೆ ದಿನಾಂಕವನ್ನು ಈ ಕೆಳಗಿನಂತೆ 
ಪರಿಷ್ಕರಿಸಲಾಗಿದೆ. 
1. ಖಾಲಿ ಟೆಂಡರು ಫಾರಂಗಳ ಅರ್ಜಿಗಳನ್ನು ಸ್ವೀಕರಿಸುವ ದಿನಾಂಕ: 17.04.2010. 
2. ಖಾಲಿ ಟೆಂಡರು ಫಾರಂಗಳನ್ನು ನೀಡುವ ದಿನಾಂಕ: 19.04.2010 
3. ಭರ್ತಿ ಮಾಡಿದ ಟೆಂಡರು ಸ್ವೀಕರಿಸುವ ಅಂತಿಮ ದಿನಾಂಕ: 20.04.2010 ರ ಸಂಜೆ 4.00 ಗಂಟೆಯ ವರೆಗೆ 
ಮೇಲಿನ ಬದಲಾವಣೆಗಳನ್ನು ಹೊರತುಪಡಿಸಿ ಇನ್ನಾವುದೇ ಬದಲಾವಣೆ ಇರುವುದಿಲ್ಲ. ಹೆಚ್ಚಿನ ವಿವರಗಳನ್ನು 
ಈಕಛೇರಿಯಿಂದ ಪಡೆಯಬಹುದಾಗಿದೆ. ಹಾಗೂ ಗಕp//www.kpwd.gov.in ಇಲಾಖಾ ವೆಬ್‌ಸೈಟ್‌ನಲ್ಲಿ ಪಡೆಯಬಹುದಾಗಿದೆ. 
ಕಾರ್ಯನಿರ್ವಾಹಕ ಇಂಜಿನಿಯರ್‌ 
ಪಿ.ಆರ್‌. 234 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ಮಂಗಳೂರು ವಿಭಾಗ, ಮಂಗಳೂರು 
ಲೋಕೋಪಯೋಗಿ ಇಲಾಖೆ 
ಕಾರ್ಯನಿರ್ವಾಹಕ ಇಂಜಿನಿಯರರ ಕಛೇರಿ, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ಮಂಗಳೂರು ವಿಭಾಗ, ಮಂಗಳೂರು 
ಸಮಯಾವಧಿ ವಿಸ್ತರಣೆ 
ಲೋ.ಆ:ಮಂ.ವಿ:ಟಿ.ಎನ್‌.ಡಿ(465):2009-10:ಎಇಆ1, ದಿನಾಂಕ: 29ನೇ ಮಾರ್ಚ್‌ 2010 
ದಿನಾಂಕ: 20.03.2010ರ “ಹೊಸ ದಿಗಂತ' ಮತ್ತು "ದಿ ನ್ಯೂ ಇಂಡಿಯನ್‌ ಎಕ್ಸ್‌ಪ್ರೆಸ್‌' ದಿನಪತ್ರಿಕೆಗಳಲ್ಲಿ ಪ್ರಕಟವಾದ 
ಈ ಕಛೇರಿಯ ಟೆಂಡರ್‌ ನೋಟಿಫಿಕೇಶನ್‌ ನಂ:ಲೋ.ಇ:ಮಂ.ವಿ.ಟಿ.ಎನ್‌.ಡಿ(46ಇ):2009-10:ಎಇ ದಿನಾಂಕ: 19.03.2010ರ 
ಪ್ರಕಟಣೆಯ 8443-ಠೇವಣಿ ಕೊಡುಗೆ ಕಾಮಗಾರಿ ಮಂಗಳೂರಿನ ಜಿಲ್ಲಾ ಕಾರಾಗೃಹ ಕಟ್ಟಡದ ವಿಸ್ತರಣೆ ಮತ್ತು 
ಆಧುನೀಕರಣಗೊಳಿಸುವುದು (ಎರಡನೇ ಹಂತ) ಆನ್‌ಲೈನ್‌ನಲ್ಲಿ ಟೆಂಡರ್‌ ಸಲ್ಲಿಸಲು ಕೊನೆಯ ದಿನಾಂಕ: 20.04.2010 
ಎಂದು ನಿಗದಿಪಡಿಸಲಾಗಿದೆ. 
ಮೇಲಿನ ಬದಲಾವಣೆಗಳನ್ನು ಹೊರತುಪಡಿಸಿ ಇನ್ನಾವುದೇ ಬದಲಾವಣೆ ಇರುವುದಿಲ್ಲ. ಹೆಚ್ಚಿನ ವಿವರಗಳನ್ನು ಇ- 
ಪೊಕ್ಕೂರ್‌ಮೆಂಟ್‌ ಹೋರ್ಟಲ್‌ ಅಂತರ್‌ಜಾಲದ ವೆಬ್‌ಸೈಟ್‌ https://eproc.karnataka.gov.in ನಲ್ಲಿರುವ ಟೆಂಡರು 
ಡಾಕ್ಕುಮೆ೦ಟ್‌ನಲ್ಲಿ ಪಡೆಯಬಹುದಾಗಿದೆ. 
ಕಾರ್ಯನಿರ್ವಾಹಕ ಇಂಜಿನಿಯರ್‌ 
ಪಿ.ಆರ್‌. 235 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ಮಂಗಳೂರು ವಿಭಾಗ, ಮಂಗಳೂರು 


